ಆಯ್ದ 
ಜಾನಪದ 
ಗೀತೆಗಳು 


DDIN 


ಎ 


DOID 


ಸಂಪಾದಕ : 
ಕರಾಕ್ಷ 


ಜನಪದ ಸಾಹಿತ್ಯ 

ಅಕಾಡೆಮಿ 
ಮೈಸೂರು- 5 


ಆಯ 
ಜನಪದ 
ಗೀತೆಗಳು 


ಸಂಪಾದಕ : 
ಕರಾಕೃ , 


ಪ್ರಕಾಶಕರು : 
ಜನಪದ ಸಾಹಿತ್ಯ ಅಕಾಡೆಮಿ , 

ಜಯನಗರ : ಮೈಸೂರು- ೫ 


ಭಾಗ ೧ - ೨ ಸೇರಿ ಎರಡನೆ ಆವೃತಿ - ೧೯೬೨ 


ಹಕ್ಕುಗಳು ಸಂಪಾದಕರ ವರದ 


ಹಕ್ಕು ಗಳು ಸಂಪಾದಕರ ವಶ 


ಮುಖಪುಟ : ಶ್ರೀ ಎಸ್ . ನಂಜುಂಡಸ್ವಾಮಿ 


ಬೆಲೆ : ರೂ . ೧೦೦ 


ಮುದ್ರಣ : 
ಶ್ರೀ ವೆಂಕಟೇಶ ಪ್ರೆಸ್ , 
ಮೈಸೂರು- ೧ 


ಪ್ರಕಾಶಕರ ಮಾತು 


ಈ ಮೊದಲು ಪ್ರಕಟವಾಗಿದ್ದ ಆಯ್ದ ಜಾನಪದ ಗೀತೆಗಳು - ಭಾಗ 
೧ - ೨ ಈ ಎರಡು ಭಾಗಗಳಲ್ಲಿ ಸಂಕಲಿತವಾಗಿದ್ದ ಕೋಲಾಟ, ಸೋಭಾನೆ, 
ಪ್ರೇಮಗೀತೆ ಮುಂತಾದ ಶಾಖೆಯ ಹಾಡುಗಳನ್ನು ಈ ಎರಡು ಸಂಗ್ರಹ 
ಗಳಿಂದ ತೆಗೆದು ಇತ್ತೀಚೆಗೆ ಸಂಗ್ರಹಿಸಿದ ಸಂಸಾರದ ಹಾಡುಗಳನ್ನು ಹೊಸ 
ದಾಗಿ ಸೇರಿಸಿ, ಈಗ ಅದೇ ಹೆಸರಿನಿಂದ ದೊಡ್ಡ ಸಂಗ್ರಹವಾಗಿ ಮೈ ತುಂಬಿ 
ಕೊಂಡು ಹೊರಬಂದಿದೆ. ಒಂದೇ ತರಹದ ಹಾಡುಗಳನ್ನು ಈ ಸಂಗ್ರಹದಲ್ಲಿ 
ಕೊಡಲು ಇಚ್ಚಿಸಿದ್ದೇವೆ. ಇದು ಕನ್ನಡ ಜನಪದ ಸಾಹಿತ್ಯ ಪ್ರೇಮಿಗಳಿಗೆ 
ಹಾಗೂ ಹಾಡುವವರಿಗೆ ಹಿತವಾಗುವುದೆಂದು ನಂಬಿದ್ದೇನೆ. 


ಪರಿವಿಡಿ 


c೨೩೫ನಏಒ 


೧) ದನಿತೋರೋ ! 
೨) ಹೆಣ್ಣಿಗೆ ಹಾದಿ ಬಿಡನಲ್ಲೆ 
೩) ತಾನು ಟ್ರದ ಮನೆಗೆ ಬರುತಾಳೆ 
೪) ದೊರೆ ಕುಂತ ಅಣ್ಣಯ್ಯ 
೫) ಸಂಗಾತಿಗೊಂದು ಬೆಲೆ ಮಾಡೋ 
೬ ) ಹಂಗಿನ ತೌರ ಮರೆಬೇಡ 
೭) ಬಿಡು ಚೆಂಡೆ 
೮ ) ನಗುತ ಒಂದೊಮ್ಮೆ ಹೊಡೆಕೊಡೊ 
೯ ) ಯಾಕಂತನಾಡಿ ಬರುತೀನಿ 
೧೦) ತಾಳೆ ಹೂವಿನ ತಲೆದಿಂಬು 
೧೧) ಸಂದೆ ಸಿರಿದೇವಿ ಬಂದ್ಯೋಗೆನಮ್ಮನೆಗೆ 
೧೨ ) ಕಣ್ಣೀರು ಯಾಕೆ ಕಡಿದುಃಖ 
೧೩ ) ನೀರ ಕಾಸಿ ಬರಹೇಳಿ 
೧೪ ) ಮನೆಗೆ ದೊರೆಯಾದೆ 
೧೫ ) ತಂಗ್ಯಮ್ಮ ಬುತ್ತಿ ಕಳಿವ್ಯಾಳೆ 
೧೬) ಅರಸಿ ತಂಗ್ಯಮ್ಮ 
೧೭) ಹೂವಿನ ಹಾರ ಕಳವ್ಯಾರೆ 
೧೮) ಧಾರೆ ಎರೆದಾರು 
೧೯ ) ತಾಳಿದೆ ನಿನ್ನ ಗುಣದಿಂದ 
೨೦ ) ಹೊನ್ನು ಬಿತ್ತಿದರು ಹೊಲಕೆಲ್ಲಾ 
೨೧) ಶಿವ 
೨೨) ಮಳೆರಾಯ 
೨೩ ) ಬಳುವಳಿ 
೨೪) ಧಾರೆ ಎರೆದಾರು 
೨೫ ) ಕುಲವ ಕೇಳ್ಯಾರೆ ದೊರೆಗಳು 
೨೬ ) ಕಣ್ಣೀರು ಹರಿದಾವು 
೨೭) ಅಡಿಗೆಮನೆ ಹಗೆಯಾಯ್ತು 


6333 


. 


೨೮ ) ಬುಗುಡಿಕೊಡಬೇಕು 
೨೧) ಹಾಲು ಕರೆ ಬಾರೇ 
೩೦ ) ಮೋಹದ ಸೊಸೆಯಾದೆ ! 
೩೧) ಅಣ್ಣಯ್ಯ 
೩೨) ಚಿನ್ನದುಂಗುರ ಗೆಲ್ಲುಬೇಕು 
೩೩ ) ಮಾತಿಗಾಗಿ ನಾ ಬಂದೆ 
೩೪) ಚೆನ್ನಾಗಿದ್ದಾರಪೌರೋರು 
೩೫ ) ಇನ್ಯಾಕೆ ಅಳುತೀಯೆ ! 

C 
೩೬ ) ಸೆರಗು ಕಟ್ಟವರೆ ದುಡಿಯೋಕೆ 
೩೭) ಹೆಣ್ಣು ಕೊಡಬೇಕು , 
೩೮) ಎಂದು ಬಂದಿಯಣ್ಣ ಕರೆಯೋಕೆ 
೩೯ ) ದೇವಂಗದ ಸೆರಗ ಹಿಡಿದೇವು 
೪೦ ) ಇಚ್ಛೆ ಬಂದು ಬರಹ ಬರೆದಾಳು. 
೪೧) ಗಾಜಿನ ಚಾವಡಿಗೆ ದೊರೆಯಾದೆ 
೪೨) ಕಾವಲಿಯ ಕೊಡು ಬಾರೇ | 
೪೩ ) ಊರ ಗೌಡರ ಮಗಕಾಣೆ 
೪೪) ಗಂಡಾನ ಭಾಗೈವೆ ಘನಭಾಗ್ಯ 
೪೫) ಸಂಗಾಡವಿಲ್ಲಾ ಶಿವ ಬಂದಾ 
೪೬ ) ಬಾಳಗೆಟ್ಟವರಿಗೆ ಕೊಡಬೇಡ 
೪೭) ಹುಕ್ಕೇನೆ ನಿನಗೆ ಬೆಪ್ಪನೆ 
೪೮) ಹಾದಿಗೆ ಅಂದುಲುವ ಕಳುವಪ್ಪ 
೪೯ ) ದಿಲ್ಲಿ ಆಳೋರ ಮುಗಕಾಣೆ 
೫೦ ) ಚಿಂತೆ ಮಾಡ್ಯಾಳು ಶಿವನೀಗೆ| 
೫೧) ಇದು ಏನು ರಾಯ ಹೊಸಗಾಯ 
೫೨) ಕೊಟ್ಟೆನೆಂದಾರೆ ಮಗಳಿಲ್ಲಾ 
೫೩ ) ಮೇಘಲೋಕದಲ್ಲಿ ಮೊಳಗಿದೋ 
೫೪ ) ಮೋಹಾನ ಮುದ್ದು 


ದನಿ ತೋರೋ ! 


ಮಾತಿನ ಅರಗಿಣಿ ಹೋಯದ ಅರಮನೆಗೆ 
ನೂತಣದ ಗೊಂಬೆ ನಲುಗೇಯ | ತರಗಿನಭೀಮ 
ಅರ್ಜುನನೊಯಾನೆ ಅರಮನೆಗೆ !! 


ಅರ್ಜುನ ಹೋಗುವಾಗ ಸುರುಜಾಜಿ ಮಳೆಹುಲ್ಲು 
ಬರಿಯ ಹಚ್ಚಡ ನೆನೆದಾವೋ | ಮೈಸೂರ 
ದೊರೆಯು ಮಾತಾಡಿ ಬರುವಾಗ || 


ಅರುವತೂತಿಗೆ ಕುರುವಿನ ಗೊಂಡೆ ಹೂವು 
ತುರುವೇಕೆರೆ ವರ್ತಕ ನನ್ನಣ್ಣ | ಅವನು 
ಕುರುವ ಕೇಳ್ತಾನೆ ಬರಹೇಳಿ | 


ಕುರುವ ಕೇಳಾರೆ ಅರಿಯೇನೆ ತಂಗ್ಯಮ್ಮ 
ಸಣ್ಣ ಹೊಂಬಾಳೆ ಸಕಲಾತಿ | ಹೊನ್ನು೦ಗುರದೇನು 
ನಿನ್ ಅಣ್ಣ ಬಂದವನೆ ದನಿ ತೋರೇ || 


ಅರಿಯಾಕೆ ಸರಿಯವಲ್ಲೊ ನಿನ್ಎತ್ತು 
ಆ ಕುಸುರೆನ್ನ ದಲಗೇಯ || 


ಅಲಿಗೊಂದು ಐನೂರು ಮಳುಕೋಲು ನಾನ್ನೂರು 
ಕೂರಿಗೆ ನೂರು ಕುರಿ ನೂರು ನನ್ನಣ್ಣಯ್ಯನ 
ಆರಂಭದತ್ತು ಆರುನೂರು| 


ಹೆಣ್ಣಿಗೆ ಹಾದಿ ಬಿಡನಲ್ಲೆ 
ನನ್ ತಮ್ಮ ಹುಟ್ಟು ರಾಜ್ಯ ಆರೂರು 
ನನ್ನ ಓ ಮುಂದೆ ಕುದುರೇಯ ಕಟ್ಟಿಕೊಂಡು 
ನಮ್ ಹೆಣ್ಣಿಗೆ ಹಾದಿ ಬಿಡನಲ್ಲೆ || 


ಆದ ಅಡಿಗೆ ಉಣ್ಣೆ ಕಾದ ನೀರ ಮೀಯೋ 
ಆಗೋಯ್ತು ಹಣ್ಣು ಪರರಾದಿ | ಪಟ್ಟಣದ 
ದೇಶ ಆಳ್ವರ ಮಗನೀಗೆ !!... 


ಕುದುರೆ ಕೊಂಡಲ್ಲೆ ಬರಿಕೈಲಿ ಬಂದಲ್ಲಿ 
ಕುದುರೆ ಕುದುರೆ ಚೌಮೆಲ್ಲೆ | ತಮ್ಮಯ್ಯ 
ಗಡಿಯ ಮಾನ್ಯವರ ಮಗಳೆಲ್ಲೊ || 
ಮಾಳಿಗೆ ಮೇಲೆ ಮೆಣಸಿನ ಗಿಡಹುಟ್ಟಿ 
ಸೆಣಸ್ಕಾಡುತಾನೆ ಕುದುರೇಯ | ತಮ್ಮಯ್ಯ 
ಬೋರಾಡುತಾನೆ ದೊರೆಮಗ || 
ಹಗೆಯೋರ ಹಟ್ಟಿಗೆ ಹೊಕ್ಕು ಬಾರೋ ತಮ್ಮಯ್ಯ 
ಬೆಟ್ಟಿನಲಿ ಸುಣ್ಣ ಬಳಿಯಲೆ | ತಕ್ಕೊಂಡು 
ಕೊಟ್ಟು ಬಾರೋ ನಿನ್ ಮಡದೀಗೆ|| 
ಎಲೆಯ ಹಾಳಲ್ಲಾ ತಲೆಯ ಕಟ್ಟಳಲ್ಲಾ 
ನಗೆ ಬಂದರೆ ನಗುವೋಳಲ್ಲಾ | ಅಣ್ಣಯ್ಯ 
ಎಲ್ಲ ತಂದಪ್ಪ ನಿನ್ನ ಮಡದೀಯ || 
ಎಲ್ಲಿ ತರಲಿಲ್ಲಾ ಸೆರಗೊಡ್ಡಿ ಬೇಡಲಿಲ್ಲಾ 
ನಾನು ಗರುಡಿ ಮನೆಗೆ ಹೋಗಿ ಬರುತಿದ್ದೆ | ಅಕ್ಕಯ್ಯ 
ಅವು ಧರ್ಮಕೆ ಧಾರೆ ಎರೆದಾರು || 


ಕೊಟರು ತಾಯಿತಂದೆ ಕೊಟೂರು ಗುರುವಿನೋರು 
ಚಪ್ಪರದಲಿಸಭೆಗಳು | ನಿಂತುಕೊಂಡು 
ಹಾರುವಯ್ಯ ಧಾರೆ ಎರೆದಾರು | - 


ಮಾತು ಕೇಳದಮಯ ಏಕೆ ತಂದೆ ಅಣ್ಣಯ್ಯ 
ಕಾಕನಕೋಟೆ ಕಣಿವೆಯ | ತೋಪಿಗೆ ಹೋಗಿ 
ನೇತಾಕಿ ಬಾರೋ ನಿನ್ ಮಡದೀಯ || 


ಪಟ್ಟಣ ಮೈಸೂರು ಶೆಟ್ಟಿ ಮಾನ್ಯ ವರ ಮಗಳು 
ಒಪ್ಪವೇನಣ್ಣಯ್ಯ ಮನದಲ್ಲಿ || 


ಅತ್ತೆ ಮಾವಗಂಜಿ ಮತ್ತೆ ಮೈದುನಗಂಜಿ 
ಹಟ್ಟಿಯಲ್ಲಿರುವೋ ನೆರೆಗಂಜಿ | ಬಾಳಿದರೆ 
ಒಪ್ಪು ಕಾಣೆ ತಂಗ್ಯಮ್ಮ ಮನದಲ್ಲಿ || 


ತಾನುಟ್ಟಿದ ಮನೆಗೆ ಬರುತಾಳೆ 


ಕೋಟೆ ಎತ್ತನೋಡಿದರೆ ಕೊಟ್ಟೆಣ್ಣು ಬರುತಾಳೆ 
ಇಟ್ಟ ಬಂಗಾರ ಜಗಿಯುತ | ತಂಗಮ್ಮ 
ತಾನುಟ್ಟಿದ ಮನೆಗೆ ಬರುತಾಳೆ || 


ಬಾಗುತ ಬಳುಕುತ ಬಾಳೆ ಕಾಯೆಣಿಸುತ 
ಬಾಳೆಯ ಗೊನೆಯ ಮುರಿಯುತ | ನಾ ಬಂದೆ 
ಯಾದವತಿ ನನ್ ತ್ರೀಗೆ || 


ತುಂಬುತ ತುಳುಕುತ ನಿಂಬೆಕಾಯೆಣಿಸುತ 
ನಿಂಬೆಯ ಗೊನೆಯ ಮುರಿಯೂತ| ನಾ ಬಂದೆ 
ಚಂದ್ರವತಿ ನನ್ ತ್ರೀಗೆ|| 


ಹೆತ್ತ ಮನರಮನೆ ಮತ್ತೆಲ್ಲಯಿತೊ ಶಿವನೆ 
ಕಿತ್ತಲಿ ಹಾಕಯಿತೆ ಎಡಗಡೆಗೆ ಹರ್ತಿಯ 
ಮತ್ತಯಿತೆ ತೌರ ಅರಮನೆ || 


ತಾಯಮ್ಮನರಮಾನೆ ಯಾವಲ್ಲಿಯಿತೊ ಶಿವನೆ 
ಬಾಳೆ ಹಾಕಯಿತೆ ಎಡಗಡೆಗೆ | ಹರ್ತಿಯ 
ಅಲ್ಲಯಿತೆ ತಾಯಮ್ಮ ಅರಮನೆ|| 


ಹೊತ್ತು ಮುಳುಗಿದೋ ಸುತ್ತ ಬೈ ಗಾದೋ 
ಹಚ್ಚಮ್ಮ ತಾಯಿ ಜಗಜ್ಯೋತಿ| ಅಣ್ಣನ ಮನೆಯ 
ಎತ್ತು ಗೊಂದಿಗೆ ತೊಡಕ್ಕಾವು|| 


ಸೂರ್ಯ ಮುಳಿಗ್ಯಾನು ದೂರ ಬೈ ಗಾದೆ 
ಹೂಡಮ್ಮ ತಾಯಿ ಜಗಜ್ಯೋತಿ| ಅಣ್ಣನ ಮನೆಯ 
ಹೋರಿ ಗೊಂದಿಗೆ ತೊಡಕ್ಕಾವು|| 

( ೪ ) 


ದೊರೆ ಕುಂತ ಅಣ್ಣಯ್ಯ 


ಕರಿಯ ಕಂಬಳಿ ಮೇಲೆ ದೊರೆ ಕುಂತ ಅಣ್ಣಯ್ಯ 
ಕರೆಯೆಂದ ತನ್ ಅಳಿಯಾನ 1 ( ಅಳಿಯ )- ತಿಪ್ಪಣ್ಣ 
ನಿಜಗಲ್ಲಿಗೆ ಓಲೆ ಬರೆಯೆಂದ || 


ನ 


ನಿಜಗಲ್ಲಿಗೆ ಓಲೆ ಏನೆಂದು ಬರೆದಾನೆ . 
ದೊರೆತಾನ ಪಡೆದ ಮಗಳಿಗೆ 1 ( ಮಗಳು ) 
ಕಲ್ಯಾಣದ ಓಲೆ ಬರೆದಾನು || 


ಮಾವಯ್ಯ , ಮಂತುರಿ ಓಲೆ ಕಳುವಿದ್ದಾನೆ 
ನೋಡಾಕ ಬಾರೋ ನನಕಂದ | ನಿನಾಮಗಳು 
ಏನು ಕಾರಣಕೆ ಓಲೆ ಬರೆದಾರು || 


ಏನ ಕಾರಣವಿಲ್ಲಾ ಎಂತಹ ಕಾರಣವಿಲ್ಲಾ 
ಮಾವಯ್ಯ ತನ್ ಮಗಳೀಗೆ 1 ( ಮಗಳು) ಕೊಟ್ಟನೆಂದು 
ಕಲ್ಯಾಣದ ಓಲೆ ಬರೆದಾನೆ || 
ಕುಂದರ್ಪದ ಹಾದ್ಯಾಗೆ ಕುಂಬಳನ ಹಾಕಣ್ಣ 
ಬೆಟಾಕೆ ಬೆಳ್ಳಿ ತಿರುವಣ | ನಾವಿರುವೋ 
ಗಟ್ಟಾಕೆ ಕಾಯಿ ಕಳುವಣ್ಣ | | 
ಸ್ಯಾವೆ ಅಕ್ಕಿ ಬೋನದೇವಂಗದ ಹೋಳಿಗೆ 
ಬಾನ ಕಟ್ಟಾಳೆ ಹಡೆದಮ್ಮ | ನಾವಿರುವೋ 
ದಾರಿ ತೋರೈಾಳೆ ಮಗನೀಗೆ|| 


ಕೊಚ್ಚಕ್ಕಿ ಬೋನ ಬಿಚ್ಚಂಬೋರು ಹೋಳಿಗೆ 
ಬುತ್ತಿ ಕಟ್ಯಾಲೆ ಹಡೆದಮ್ಮ ನಾವಿರುವೋ 
ದಿಕ್ಕು ತೋರೈಾಳೆ ಮಗನೀಗೆ|| 


( ೫ ) 


ಸಂಗಾತಿಗೊಂದು ಬೆಲೆ ಮಾಡೋ 


ತವರೂರ ಹಾದಿಲಿ ಇಬ್ಬರ ಬರುವುದ ಕಂಡೆ 
ಬೆವರುತ ಬೆಟ್ಟ ಇಳಿಯುತ | ಅಣ್ಣಯ್ಯ 
ಹಗಲಲ್ಲಿ ಕಂಡ ಹೊಸ ಬಣ್ಣ || 


ಹೊಸ ಬಣ್ಣ ಉಟ್ಟುಕೊಂಡು ಹೊಳೆಯ ನೀರಿಗೆ ಹೋಗಿ 
ಸರಿಯ ಸಂಗಾತಿ ಸೆರಗಿಡಿದು ! ಏನಂದಾಳು 
ಬಿಳಿದೇಟಿ ನಾರಿ ಕರಿದೇಟಿ || 


ಕಪ್ಪು ಕನ್ನಂಬಾಡಿ ಬಿಳಿದು ಬಾಣಾವರ 
ಸೆರಗು ಸೀರೇ ಗಜಪೇಟೆ| ಒಳಗಿರುವೊ 
ನನ ಗುರಿಕಾರಣ್ಣ ಕಳಿನ್ಯಾನೆ|| 
ಗುರಿಕಾರ ಕಳಿವಾನೆ ಸಿರಿಕದ ದುಂಡಯ್ಯ 
ಈತನೀಗೆ ಮೇಲಾದ ಅಡಕೇಯ || 


ಅಡಕೆಯವರು ಬಂದು ಮಡಕೇರೀಲಿ ನಿಂದಾರೆ 
ನಡುಕಾಲ ತಂಗಿ ಬಸಿರೆಂದು | ಅಣ್ಣಯ್ಯ 
ಈ ಮಯ್ಯ ಗಾ ಗೋವೆರಡು ರವಿಕೆಯ ಹೊಲಿಸಿ ಕೊಟ್ಟೆ ನಲ್ಲೆ 
ನಾನುಟ್ಟು ತಂಗಿ ಮುನಿದಾಳು !! 


O 


ಸೀರೆ ಚಿಕ್ಕದಲ್ಲೇ ಸೆರಗೆಲ್ಲಾ ರೇಸೀಮೆ 
ನಾನುಟೈ ತಂಗಿ ಮುನಿದಾಳೋ ! ಅಣ್ಣಯ್ಯ 
ನೀ ಜೋಡೀಲಿ ತೆಗಿಯೋ ಹೊಸ ಜವಳಿ | 

- ( ಜವಳೀಯ ) ಅಣ್ಣಯ್ಯ 
ಸಂಗಾತಿಗೊಂದ ಬೆಲೆ ಮಾಡೋ || 


( ೬ ) 


ಹಂಗಿನ ತೌರ ಮರೆಬೇಡ 


ಅ೦ಬಾಲಿ ಕುಡಿದರು ಗಂಡನ ಮನೆಲೇಸು 
ಅಂದಲ್ಲ ಮೇಲೆ ಚವಲಾನ | ಬೀಸಿದರೆ 
ಹಂಗಿನ ತೌರ ಮರೀಬೇಡ || 


ಹಿತ್ತಾಲ ಹಿರೇಕಾಯಿ ಹಿರಿಯರಾಡಿದ ಮಾತು 
ಹಿ೦ದಲಕಾಲ ಲ್ಲಿ ತ್ರೋರು ಆಡಿದಮಾತು 
ಜೇನೂಟ ನನ್ ಮನದಲ್ಲಿ || 


ಅಕ್ಕಿ ಹಾಕಲಿಲ್ಲ ಮುಚ್ಚಿ ಬೇಯಲಿಲ್ಲಾ 
ಅಪ್ಪಂತರ ಮನೆಗೆ ನನ್ ಕೊಡಲಿಲ್ಲಾ | ತಾಯ್ತಂದೆ 
ನಾ ದುಃಖ ಮಾಡೋದ ಬಿಡನಿಲ್ಲಾ || 


ಹಾಲು ಕಾಸಲಿಲ್ಲ ಆಣ್ಣಾಗೆ ಇಕ್ಕಲಿಲ್ಲಾ 
ಒಳ್ಳೇರ ಮನೆಗೆ ನನ್ನ ಕೊಡಲಿಲ್ಲಾ ತಾಯ್ತಂದೆ 
ನಾ ದಾರಿ ನೋಡೋದ ಬಿಡನಿಲ್ಲ || 


ತುಪ್ಪ ಕಾಸಿಲ್ಲ ಅಪ್ಪಗೆ ಇಕ್ಕಲಿಲ್ಲಾ 
ಅಪ್ಪಂತರ ಮನೆಗೆ ನನ್ ಕೊಡಲಿಲ್ಲಾ ತಾಯ್ತಂದೆ 
ನಾ ಜಾನ ಮಾಡೋದ ಬಿಡಲಿಲ್ಲಾ ||.. 


( ೭ ) . 


ಬಿಡು ಚೆಂಡ 


ಚಿಕ್ಕೂರು ಕದಬಹಳ್ಳಿ ಕೆರೆಯ ಏರಿಯಮೇಲೆ 
ಹೊದರಿ ಜೋತುರವ ಉಡುವೂನೆ(ಉಡುವೋ ತಮ್ಮಯ್ಯನ 
ಉಡುದಾರವೆಲ್ಲ ಅಪರಂಜಿ ! 


ಅಪರಂಜಿ ಅಪ್ಪನ ಮನೆ ತಿಪರಿಯ ಸುಣ್ಣಿದಕಾಯಿ 
ಮಕರಂಬಗೋಲಿ ಬಲಗೈಲಿ 1 ಹಿಡಕೊಂಡು 
ತಿಪರಿ ಚೆಂಡಾಡಿ ಗೆಲುವೋನೆ|| 


ಒಳಗೆರೆಯೊಳಗೆ ಒಡ್ಡಿ ಚೆಂಡಾಡೋನೆ. 
ನಿಮ್ಮೆದುರಿಗೆ ಬಂದೋರು ಹಸಿದವೆ | ತಮ್ಮಯ್ಯ 
ನೀ ಹರಿಶ್ಚಂದ್ರ ರಾಯ ಬಿಡು ಚೆಂದ || 


ಚೆಂಡ ಬಿಟ್ಟರೆ ತಾಯಾಣೆ ತಂದೆಯಾಣೆ 
ಜಂಗುವರಾಣೆ ಜನರಾಣೆ | ಮೂಡಿ ಬರುವೋ 
ಸುಲಿದೀಗನಾಣೆ ಬಿಟ್ಟಂಗೆ|| 


ನಗುತ ಒಂದನ್ನು ಹೊಡೆಕೊಡೊ 


ತಮ್ಮಯ್ಯ ಕಳಿವಾನೆ ಮೊಗಿ ನ ರವಿಕೆಯ 
ಬಗ್ಗಿದರೆ ಬೆನ್ನು ಬಿಗಿಯಾದು ! ( ಬಿಗಿದ) ರವಿಕೆಯ 
ತಮ್ಮಯ್ಯ ಕೊಟ್ಟು ಕಳಿನಾರೆ || 
ಮದ್ದಾನೆ ತಮ್ಮಯ್ಯ ನೀರು ಹುಯ್ಯೋ ಎಷ್ಟೋ 
ಅಳುಕಿನ ಥಳುಕೀನ ಬಚ್ಚಲಲ್ಲಿ ! ತಮ್ಮಯ್ಯ 
ನಾದುನಿ ನೀರ ಬೆರಸವಳೆ |.. 


ಬಣ್ಣ ಚಿಕ್ಕದೆಂದು ಭಂಗಾರ ವಸಿಯೆಂದು 
ಅಳುತ ಹೋಗುತಾಳೆ ನಿನ ತಂಗೆ | ಅಣ್ಣಯ್ಯ 
ನಗುತ ಒಂದೊಮ್ಮೆ ಹೊಡೆಕೊಡೋ !.. 


ತಕ್ಕೊಳೋ ತಣಿಗೇಯ ಉಟ್ಟುಕೊಳ್ಳೆ ಬಣ್ಣಾನ 
ಹೊಡಿಕೊಳ್ಳೆ ಚಿಕ್ಕ ಕೋಡೀನ ಎಮ್ಮೆಯ | ತಂಗ್ಯಮ್ಮ 
ಬಡವಾರೆಂಬೋದ ಅರಿಯಾದೆ || 


ಬಡವನಾದರೆ ನಡವಳಿಕೆ ಬಿಟ್ಟರೆ 
ಬಡಗಾಲ ಸೀಮೆ ಬಣಸಾರ | ಹರಿದಾಸಿ 
ಕೊಂಡು ಕೊಡಲೇಳೆ ತೌರೂರು || 


ಕು 


( ೯ ) 


ಯಾಕಂತನಾಡಿ ಬರುತೀನಿ 


ತಮ್ಮನ ಬರಹೇಳಿ ತಣಿಗೇಲಿ ಉಣ್ಣೆನ 
ಹಾಲಿನಲ್ಲಿ ಮುಖ ತೊಳೆಯೋನ ( ತೊಳಿಯೊ ) ತಮ್ಮಯ್ಯ 
ನಾನು ಹೆಣ್ಣು ಕೊಡುತೀನಿ ಬರಹೇಳಿ || 


ಬರಿಯ ಮಾತಿಗೆ ನಾ ಬರಲಾರೆ ಅಕ್ಕ ಯ್ಯ 
ಆಳು ಪಲ್ಲಕ್ಕಿ ಹಿಡಿಗುದುರೆ | ಕೊಟ್ಟಾರೆ 
ನಾ ವೀರಾಜೆ ಕಣಿವೆ ಇಳಿದೇನು ! 


ಬಂದನು ನನ ತಮ್ಮ ಕೊ ಕಾಲಿಗೆ ನೀರ 
ಬಾಯಗಳ ತಂಬುಲ ಉಗಿಯೋ | ನನ್ನೂರ 
ಹೆಣ್ಣು ಹೋಗಿತು ಹೆರರೀಗೆ | ಮೈ ಸೂರ 
ಮುತ್ತು ಮಾರೋರ ಮಗನೀಗೆ | 


ಶುಕ್ರವಾರ ಸಂತೇಲಿ ಸಣ್ಣ ಓಣಿ ಮರಳಲ್ಲಿ 
ಸಿಕ್ಕಿದಳು ನಿನ ಮಗಳು | (ಮಗಳು ಕೂಡಾಡಿ 
ಯಾಕಂತನಾಡಿ ಬರುತೀನಿ , 


ಆಚೆಕೇರೀಲಿ ಯಾಕಂತದ ಉಯ್ಯಾಲೆ 
ರೇಖೆ ಕಣ್ಣಿನೋಳು ಒಡನಾಡಿ | ಬಂದಿ 
ಕಾಲಿಗೆ ನೀರುಂಟೆ ಕಡಿಜಾಣೆ || 


ತಾಳೆ ಹೂವಿನ ತಲೆದಿಂಬು 


ತಂಗ್ಯಮ್ಮ ಜಾಣೆ ತಂಗಳಿದ್ದರೆ ನೀಡೆ 
ಬೆಂಗಳೂರಿಗಣ್ಣ ದೂರ ಪಯಣ | ಹೋಯಿತಾನೆಂದು 
ಅವಳು ತಂದು ಬಿಟ್ಟಾಳು ಕೆನೆಮೊಸರ|| 


ಚಿಕ್ಕ ಅಣ್ಣ ಚಾಜುಗಾರ ಚಿನ್ನದೇಲಿ ಮೋಜುಗಾರ 
ಚಿಕ್ಕೊಂಡು ಬಿಟ್ಟು ಇರಲಾರ || 
ನನ್ ಸೂಳೆಗಾರ ತಮ್ಮಯ್ಯ ಸುಳಿದರೆ ಗಮ್ಮೆಂದೋ 
ಏನಾಕಿ ಮುಡಿದೊ ಎಳೆ ಜನನ | ತಮ್ಮಯ್ಯ 
ಗಾವುದಕೆ ಗಮನ ನಿಲುಭಾರ || 


ಇಲ್ಲ ಕಣಕ್ಕ ಸುಳ್ಳನಾಡುತ ಇಲ್ಲ 
ಕಲ್ಯಾಣಿಯೊಳಗೆ ಮುಖ ತೊಳೆದು | ಬರುವಾಗ 
ಮಲ್ಲಿಗೆ ಮರ ಇದಿರಾದೋ | | 


ನನ್ ಸೂಳೆಗಾರ ತಮ್ಮಯ್ಯ ಮಲಗೋ ಮಂಚದಮ್ಯಾಲೆ 
ಪಾದರಿ ಹೂವಿನ ಪಡಶಾಲೆ 1 ಅಣ್ಣನಿಗೆ 
ಜಾಜಿ ಹೂವಿನ ಜನಕಾನ | ಅಣ್ಣನಿಗೆ 
ತಾಳೆ ಹೂವಿನ ತಲೆದಿಂಬು !! 


( ೧೧ ) 


ಸಂದೆ ಸಿರಿದೇವಿ ಬಂದ್ರೋಗೆನಮ್ಮನೆಗೆ.... 


ಸಂದೆ ಸಿರಿದೇವಿ ಬಂದ್ಯೋಗೆನಮ್ಮನೆಗೆ 
ಮಂದಲಿಗೆ ಯಾವ ಮಣೆಯಾನೆ ನಮ್ಮನೆ 
ನೀ ಕೊಟ್ಟ ಕಂದಗಳ ತೊಡೆಮೇಲೆ|| 


ಬಂದಳು ಸಿರಿದೇವಿ ಬಾಗಿಲಲ್ಲಿ ಯಾಕು ನಿಂದೆ 
ಆಡಕೊಗ್ಯ ವನೆ ನನಕಂದ | ಬರೋತನಕ 
ನೀ ವಾಲೆಯ ಮೇಲೆ ಒರಗವ್ವ || 


ಹೊತ್ತಾಯ್ತು ಸಿರಿದೇವಿ ಹಟ್ಟೇಲಿ ಯಾಕು ನಿಂದೆ 
ಓದಕೋಗ್ಯವನೆ ನನಮಗ/ ಬರೋತನಕ 
ನೀ ಸಣ್ಣ ಮಂಚದ ಮೇಲೆ ಮಲಗವ್ವ || 


ಬಂದ ಸಿರಿದೇವಿ ಬಂದಾಗ್ಯಾಕೊಗುತೀಯ 
ನಾನು ತೋರುವೆ ಬಾರೇ ನಿನಗಿಂಬ | ಶೆಟ್ಟಿ ಯೋರ 
ಪಟ್ಟಿ ಮಂಚದಮೇಲೆ ಒರಗುವೆ || 


ಕಣ್ಣೀರು ಯಾಕೆ ಕಡಿದುಃಖ 


ಕೆಂಬ ಗದ್ದೆ ಕೆಳಗೆ ರಾಗೀಯ ಹೊಲ 
ಮುಂಬೆದ್ದು ಕುಯ್ಯೋ ಮೈ ದಯ್ಯ | ( ನ) ಹಿಂದೆ ಬರುವೋ 
ರಂಬೆ ನಮಗಿಂತ ಕಿರಿಯೋಳು|| 


ಮೈ ದಯ್ಯ ಮದ್ದಾನೆ ಗೆಜ್ಜೆ ಕಾಲೊಜ್ಜು ರವೆ 
ಜಗ್ಗಿಸಿ ನನ್ನೂರ ಹೋಗುವರೆ | (ಹೋಗುವ) ಮೈದಯ್ಯಗೆ 
ಗದ್ದಿಗೆ ಹಾಸೋರೆ ಗತಿಯಿಲ್ಲ || 


ಮೈದಯ್ಯ ಮದ್ದಾನೆ ಮೈ ತೊಳಕೋ ಬನ್ನಿರಿ 
ಪಗಡೆಸಾಲಿನ ಮಲಪೀನ | ಬಚ್ಚಲಿಲ್ಲ 
ವ್ಯಾರಗಿತ್ತಿ ನೀರ ಎರೆದಾಳೋ || 


ನೀರ ಎರೆದಾಳೋ ಕಾಲಮಣೆ ಹಾಕ್ಯಾಳೆ . 
ಚಿನ್ನದತಟ್ಟೇಲಿ ಬಿಳಿಯಲೆ | ತರುವಾಗ 
ಕಣ್ಣಿರು ಯಾಕೆ ಕಡಿ ದುಃಖ || 


ಕಣ್ಣೀರು ನಮಗ್ಯಾಕೆ ಕಡಿದು:ಖ ನಮಗ್ಯಾಕೆ 
ಹಿ೦ದಲ ಚೌಜ ನಮಗ್ಯಾಕೆ ರಾಯರ ಮಗನೆ 
ಎದ್ದೇಳಿ ಅಗಳಿ ಜಡಿದ್ದೆವು|| 


ಒಪ್ಪಿ ದೆ ಕಣೆಣ್ಣೆ ನಿನಕಟಾಣಿ ಮಾತೀಗೆ 
ಮುತ್ತ ತರಿಸುವೆ ಕೊರಳೀಗೆ | ನಾರೀರ 
ಬಿಟ್ಟು ಬಿಡುವೆ ಕಾಲಗಳಿಗೇಲಿ|| 


( ೧೩ ) 


ನೀರ ಕಾಸಿ ಬರಹೇಳಿ 


ತಮ್ಮಾನ ಬರಹೇಳಿ ತಣಿ ಗೇಲಿ ಉಣ್ಣೆನ 
ಮಸರಲ್ಲಿ ಮುಖವ ತೊಳೆಯೋನ| ತಮ್ಮಯ್ಯ 
ನಾ ನೀರ ಕಾಸಿ ಬರಹೇಳಿ |.. 


ಬರಿಯ ನೀರಿಗೆ ನಾ ಬರಲೇನೆ ಅಕ್ಕಯ್ಯ 
ನೇಕೆ ಮೇಲಾಡೋ ಮಗಳನು ನೀ ಕೊಟ್ಟರೆ 
ನಾ ನೀರಂಜಿ ಕೊಣವ ಇಳಿದೇನು | 


ನಾಗಮಂಗಲದಿಂದ ಈಗ ತನು 
ಹೇಗೆ ಮಾಡಲಿ ಎಲೆಯಿಲ್ಲಾ | 


ಬೆಳ್ಳೂರ ಅಂಗಡಿಯ ಬಿಳಿಯಲೆ 
ನಾಗಮಂಗಲದ ಕೆನೆಸುಣ್ಣ ಅಗ್ಗ ದನಿಯಡಿಕೆ | ತಕ್ಕೊಂಡು 
ನಾ ನೀರಂಜಿ ಕೆರೆಯ ಇಳಿದೇನು || 


ಓ 5Y 


ಮನೆಗೆ ದೊರೆಯಾದೆ 


ಯಾಲಕ್ಕಿ ಹಾಕಿ ಎಲೆಗೊಂದು ಕಾಯಾರೋ 
ಹೆಣು ಟಿ ಹೆರರ ಮನೆಗಾದೋ | ತಾಯಮ್ಮ 
ಮಗನು ಹುಟ್ರ ಮನೆಗೆ ದೊರೆಯಾದ | 


ಅಂಗಡಿಕಾರ ತಮ್ಮಯ್ಯ ಅ೦ಗಿಯಾಕೆ ಮಾಸ್ಯಾವೆ 
ಭಂಗಾರ ತೂಗಿ ಬಳೆ ತೂಗಿ ! ತಮ್ಮಯ್ಯ 
ಸಿರಿಗಂಧ ತೂಗಿ ಬೆವೆತಾನು || 


ಮೈ ಸೂರ ಹಾದೀಲಿ ಮಣಮಣ ಬರುವೋನೆ 
ಮಣಗಂಬಿದಟ್ಟ ಸೆರಗೋನೆ| ತಮ್ಮಯ್ಯ 
ಅವನು ಮನೆದೇವ್ರ ಕಳುವಿ ಬರುತಾನೆ || 


ದಟ್ಟಿ ಸುತ್ತಿದರೆ ಶೆಟ್ಟಿ ನಿನ್ ನಡು ಚೆಂದ 
ದಟ್ಟಿ ಯಮೇಲೆ ದಸುರೀಯ | ಸುತ್ತಿದರೆ 
ನಮ್ಮ ಶೆಟ್ಟಿ ತಮ್ಮನ್ನ ನಡು ಚೆಂದ || 


( ೧೫ ) 


ತಂಗ್ಯಮ್ಮ ಬುತ್ತಿ ಕಳಿನ್ಯಾಳೆ 
ಬಿತ್ತೆ ಬಿಳಿಜೋಳವ ಈ ಬಾರಿ ಅಳೆಕೊಳ್ಳೆ ಕೆಂಜೋಳವ 
ಆರು ಹೊನ್ನಿನ ಕರೀಗೆ | ಓಣಿಯಾಗೆ ನಿಲ್ಲಿಸಿ 
ಹಾಲು ತುಪ್ಪದಲ್ಲಿ ಮುಖ ತೊಳೆದು | ಕೂರಿಗೆ 
ಚೆನ್ನಣ್ಣನೆಂಬೋ ಎರಡೆತ್ತು 1 ಹೂಡಿಕೊಂಡು 
ಬೆಂಚಾಗೆ ಉಕ್ಕೆ ಹೊಡೆಯೋನೆI(ಹೊಡೆಯೊ ಅಣ್ಣಯ್ಯನ 
ಕೆಂಪನ್ನ ಹೊಟ್ಟೆ ಹಸಿದಾವೆ | ಅಣ್ಣಯ್ಯ ಗೆ 
ತಂಗ್ಯಮ್ಮ ಬುತ್ತಿ ಕಳಿವ್ಯಾಳೆ| 
ಹತ್ತು ಹೊನ್ನಿನ ಕೂರೀಗೆ ಹಟ್ಯಾಗೆ ನಿಲ್ಲಿಸಿ 
ಹೆತ್ತ ತುಪ್ಪದಲಿ ಮುಖತೊಳೆದು | ಕೂರಿಗೆ 
ಮುಕ್ಕಣ್ಣನೆಂಬೊ ಎರಡೆತ್ತು | ಹೂಡಿಕೊಂಡು 
ಹರಿ ಬ್ರಹ್ಮನೆಂಬೋ ಅಕ್ಕಿ ಡಿ ಕೇಳುವೆ || 
ಬಿತ್ಸೆ ಕೂರಿಗೆ ಮುಂದೆ ಬೀಜದೆಡೆಗೆ ಹಿಂದೆ 
ಹಟ್ಟಿ ಮಾದಿಗನ ಮಿಣೆ ಮುಂದೆ | ಅಣ್ಣಯ್ಯ 
ಬಿತ್ತೊ ಕಲಿಸ್ಕಾನೆ ಮಡದೀಗೆ|| 


ಹರಿಬ್ರ ಹ್ಮನೆಂಬೊ ಅಕ್ಕಡ ಕೊಳವೆ ಕೂರಿಗೆ 
ಹೊಕ್ಕನೆ ಅಣ್ಣನ ಹೊಲದಾಗೆ || 
ಒಳ್ಳೆಭೂಮನ್ನ ಬೆಳ್ಳಿ ಪಿಲ್ಲಿಯಿಟ್ಟವಳೆ 
ಎಳ್ಳಿನ ಹೊಲದಾಗೆ ಸುಳಿದವಳೆ | ಅಣ್ಣಯ್ಯ 
ಬಲ್ಲದಗೆ ಬಲುಮೆ ಕೊಡುತಾಳೆ ||.. 


ಹಸು ಮಗಳು ಭೂಮಿಯನ್ನು ಎಸಳು ಪಿಲ್ಲಿಯಿಟ್ಟವಳೆ 
ಹಸುರು ಹೊಲದಾಗೆ ಸುಳಿದವಳೆ | ಅಣ್ಣಯ್ಯ 
ದೆಸೆವಂತಗೆ ಬಲುಮೆ ಕೊಡುತಾಳೆ || 


( ೧೬ ) 


ಅರಸಿ ತಂಗ್ಯಮ್ಮ 


ಅಂಗಿ ಇಕ್ಯವನೆ ಪರಬಾಷೆ ಓದ್ಯವನೆ 
ರಂಗು ಮಾಲೆಯ ಮುಡಿದವನೆ | ನನ ತಮ್ಮ 
ಅಂಗಡೀಲಿ ಆಡ್ಯ ನಗೆ ಬರಹೇಳಿ || 


ಮೈ ಸೂರ ಅರಮನೇಲಿ ಪುಟ್ಟ ಪಗಡೆಯ ಆಡಿ 
ನನ್ನ ಇಷ್ಟಾ ಡೋ ತಮ್ಮಯ್ಯ ಭುಜನೊಂದೋ ನಾರಿನಮ್ಮ 
ನೀರು ತುಂಬನ್ನು ಶನಿವಾರ || 


ಕಾದೀದ ತಣ್ಣೀರು ಬೀದೀಯ ಪರಿಮಳ 
ಬೆರಸಿದ ನೀರು ಅಪರಂಜಿ | ಅತಿಗನ್ನು 
ನಿನ್ ಅರಸಿ ತಂಗ್ಯಮ್ಮ ಬರಹೇಳಿ || 


( ೧೭ ) 


ಹೂವಿನಹಾರ ಕಳಾರೆ 


ಸಣ್ಣ ಸೀರೆಯ ಉಡುಪೂತ ತೊಡುವೂತ 
ಚಿನ್ನಣ್ಣ ನೆಂಬೆ ಚನಲಿ ತುರುಬಿನಮೇಲೆ 
ದಾಯಾಕೆ ಕೂದೊ ಹೊಸ ಹೂವ ! ರಾಯರ ಮಡದಿ 
ಏಾಳೆ ಹಸೆಯ ಜಗಲಿಯ || 


ಪುಟಾಣಿ ಸೀರೆಯ ಉಡುವೂ ತ ತೊಡುವ್ರತ 
ಚಿನ್ನ ಣ ನೆಂಬೊ ಚನಲಿ ತುರುಬಿನಮೇಲೆ 
ದಾಯಾಕೆ ಕೂಗೋ ಹೊಸ ಹೂವ | ರಾಯರ ಮಡದಿ 
ಏರಾಳೆ ಹಸೆಯ ಜಗಲಿಯ || 


ಏಲ್ಯಾಳೆ ಹಸೆಯ ಜಗಲಿ ಕಲ್ಲಿನಮೇಲೆ 
ಬಟ್ಟ ಲಗಣ್ಣ ತಿರುಮ್ಯಾಳೆ | ರಾಯರ ಮಡದಿ 
ತಾವಾರೆ ಗಂಡ ನೋಡುತ || 


ಹೂ ಕಣೆ ಹೊಸ ಹೂ ಹೂವಿಗಿಂತ ಹೊಸ ಹೂ 
ಹೂ ಬೆಳೆಯೋದು ಮೈಸೂರು! ( ಮೈ ಸೂರ) ದೊರೆಗಳು 
ಹೂವಿನ ಹಾರ ಕಳಿನ್ಯಾರೆ| | 


* 


/ 


1 10 


( 


( ೧೮ ) 


ಧಾರೆ ಎರೆದಾರು 


ಸವತಿ ಬರುತಾಳೆಂದು ಸಡಗರಗೊಳ್ಳದಿರೆ 
ಕಡಗದ ಕಯ್ಯ ಹಿಡಿಮುತ್ತು | ತರುತಾಳೆಂದು 
ಕಡೆದ ಮಾಳಿಗೆ ಎರಡಾದೋ || 


ಮಾಳಿಗೆ ಎರಡಾದೊ ಮಂಚನೆ ಎರಡಾದೊ 
ಹಾಲಿನಂತ ಪುರುಷ ಹಗೆಯಾದ 1 ( ಗಿ ) ಹೋಗುವಾಗ 
ಮಾಡಿದೋರು ಯಾರೆ ಮದುವೆಯ !! ? 


ಮದುವೆ ಮಾಡಿದೋರು ತಾಯಿ ತಂದೆ 

ನೋಡೋನುಶಿವರಾಯ 
ಚಪ್ಪರದಡಿಯ ಹಿರಿಯೋರು | ಕೂತುಕೊಂಡು 
ಸಂಪತ್ತಿನ ಧಾರೆ ಎರೆದಾರು || 


( ೧೯ ) 


ತಾಳಿದೆ ನಿನ್ನ ಗುಣದಿಂದ ! 


ಕಗ್ಗಳ್ಳಿನೊಳು ಕರಿಯ ಕಣ್ಣಿನ ಒನಕೆ 
ಒಬ್ಬಳಿಗೊಂದೊಬ್ಬೆ ನುರಿಯಾದೊ | ಅಣ್ಣಯ್ಯ 
ಎಬ್ಬರಿಸೊ ನಿನ್ನ ಮಡದೀಯ | 
ಮಡದೀಯ ಎಬ್ಬರಿಸಾಕೆ ಎಡದ ಮಗ್ಗುಲಲ್ಲೆ 
ಬಸುರಲ್ಲಿ ಅವಳು ಬಾಣತಿಯಲ್ಲೆ | ತಂಗ್ಯಮ್ಮ 
ಹೆಸರಿಗೆ ದೊಣ್ಣೂರಮಗಳಲ್ಲೆ || 


ಸ್ಯಾ ವೆಕುಟ್ಟೆಂದರೆ ಸ್ಯಾಲೆ ಮಾಸೆಂದಳು 
ನೋಡೊ ಅಣ್ಣಯ್ಯ ನಿನ್ನ ಮಡದಿಯ / ಆಡಿದ ಮಾತು 
ತಾಳಿದೆ ನಿನ್ನ ಗುಣದಿಂದ || 


ತಾಳು ತಾಳಲುಬೇಡ ಹೇಳಿಕೊಲ್ಲಲು ಬೇಡ 
ನಾಳೆ ನಮ್ಮಲ್ಲಿ ಇರಬೇಡ| ತಂಗ್ಯಮ್ಮ 
ಹೋಗೆನಿಮ್ಮ ಪುರಷನರಮನೆಗೆ | 


ಹೋರಿ ತರಿಸಯ್ಯ ದಾರವ ಬಿಗಿಸಯ್ಯ 
ದಬ್ಬ ನೊ ದೋಣುಬಡಿಸಯ್ಯ | ಈವೂರ 
ಸಂದಾಯ್ತು ನಮ್ಮ ಕಳುವಯ್ಯ | ಕಣ್ಣೀರು 
ಸೋನೆ ಮಳೆಯಾಗಿ ಸುರಿದಾವು || 


( ೨೦ ) 


ಹೊನ್ನು ಬಿತ್ತಿದರು ಹೊಲಕೆಲ್ಲ 


ಬೀಜದೆಡೆಗೆ ಬಂದೊ ಬಿತ್ಯ ಕೂಲಿಗೆ ಬಂದೋ 
ಜಾಣ ಮಾದಿಗರ ಮಿಣೆಬಂದೊ || 


ಹೈ ನಾರ ಕಟ್ಟಿ ಚಿನ್ನದ ನೇಗಿಲೂಡಿ 
ಬನ್ನಿಯ ಮರವ ಬಲಕಿಟ್ಟು | ಅಣ್ಣ ತಮ್ಮರಿಬ್ಬರು 
ಹೊನ್ನು ಬಿತ್ತಿದರು ಹೊಲಕೆಲ್ಲ || 


ಹೊನ್ನ ಬಿತ್ತಿದ ಹೊಲವ ನೆನ್ನೆಯ ನೋಡಿದಲ್ಲೆ 
ಕಡ ಕಡಗೆಬಿದ ಕಡಲೇಯ | ತಮ್ಮಯ್ಯ 
ನೀನು ಸಾವಂತಿಗೆ ಬಿತ್ತೀದೆ ಹೊಲಕೆಲ್ಲ || 


ಸಾಲಾಕೆ ಬಾರೇ ನನ್ನ ಸವರಗಾಲಿನ ತಂಗ್ಯಮ್ಮ 
ಸಡ್ಡೆಯ ಹೆಸರು ಸರಸ್ವತಿ | ಅಣ್ಣಯ್ಯ 
ನಿನ್ನ ಅರೆಕೋಲಿನ ಹೆಸರು ಗಿಣಿರಾಮ || 


ನಿನ್ನ ಅರೆಕೋಲಿನ ಹೆಸರನು ಯಾರು ಕೊಟ್ಟರು ಅಣ್ಣಯ್ಯ 
ನಾರಾಯಣಕೊಟ್ಟ ಶಿವಕೊಟ್ಟ | ಹರಿಗೋಲು 
ಕಣಿವೆ ಬಾಗಲಿಗೆ ಕದನಾದೊ || 


ಬಡಗಾಲ ಮಳೆವೂದು ಬಾಗಿದೋ ಆರಂಬ 
ತೆನೆಹೋಗಿ ತೆಂಕ ಒರಗೀದೊ | ಅಣ್ಣಯ್ಯ 
ಮೆದೆಹೋಗಿ ದಗುನ ತಗುಲೀದೊ || 


ವಾಸುದೇವ ಬಿಸಿದರೆ ಕಣಿ ನನ್ನೊಲಕೆ 
ಬ್ಯಾ ಸರಿಕೆಯಿಲ್ಲ ಕಳೆಯಿಲ್ಲ ಅಣ್ಣಯ್ಯ 
ಸಂತೋಷ ಉಂಟು ಮನದಲ್ಲಿ | 


( ೨೧ ) 


ಹೂಡೋದು ಹೊಸಎತ್ತು ಹೂಡ್ಯಾನು ಹೊಸಮಗ 
ಕೂಗು ಕೇಳಮ್ಮ ಭೂದೇವಿ | ನಿನನಗ 
ಸೆರಗು ಕಟ್ಟ ವನೆ ದುಡಿಯೋಕೆ|| 


ಭೂದೇವಿ ನೀಡವ್ವ ಭಾರಿ ಪೈ ರಾಗಲಪ್ಪ 
ಬಡವನ ಹರಕೆ ಕೇಳವ್ವ | ಭೂಮಿ ತಾಯಿ 
ನಿನ್ನೆ ಜೋಡಿಹಣ್ಣಾಯಿ ಹೊಡಿಸೇನು || 
ಮಾರುದ್ದ ಪೈ ರಾಗಲೀ ಮೊಳದುದ್ದ ತೆನೆಯಾಗಲೀ 
ಬಡವನ ಮನೆಗೆ ಸಿರಿಬರಲೀ | ಭೂಮಿತಾಯಿ 
ಕಂದಯ್ಯ ಹಸಿವು ಇಂಗೋಗ್ಲಿ !! 


ಹೊಸಬಂಡಿ ಮೇಲೆ ಹಸುವಿನ ಗೊಬ್ರ ತಂದೆ 
ಹಸಿದ ಭೂದೇವಿ ಹಾಕೆ | ನನ ತಾಯವ್ಯ 
ಹಸಿದ ಕಂದಯ್ಯ ಕಾಯವ್ವ | | 


ಹರಹಿದ ಹೊಲದಲ್ಲಿ ಅರೆದು ಹುಯೊ ನಿಮಪಾದ 
ಅರಗಿ ಬಂದು ಬಾಳದಣಿದಯ್ಯ | ಬಸವಣ್ಣ 
ನೀನು ಸುತ್ತಾಡಿ ಮೇಯೋ ಬಣಬೇಯ || 


ಅರಗಿ ಬಂದು ಹವಳದ ಗೋಡೆಯೊರಗಿದೆ 
ಅರಗಿ ಬಂದು ಬಾಳ ದಣಿದಯ್ಯ ! ( ದಣಿದನು) ಅಣ್ಣಯ್ಯ 
ಹವಳದ ಮಳೆಯಾಗಿ ಸುರಿದವು ! 


ಉತ್ತು ಬಂದ ಅಣ್ಣಯ್ಯ ಮುತ್ತಿನ ಗೋಡೆಯೊರಗಿದ 
ಉತ್ತು ಬಂದು ಬಾಳ ದಣಿದಯ್ಯ ! ( ದಣಿದನು) ಅಣ್ಣಯ್ಯ 
ಮುತ್ತಿನ ಮಳೆಯಾಗಿ ಸುರಿದವು ! 


( ೨೨ ) 


ಶಿವ 


ಶಿವ ಶಿವ ಅಂದಾರೆ ಶಿವನನ್ನ ಮನದಾಗೆ 
ಶಿವದಾರ ನಮ್ಮ ಕೊರಳಾಗೆ 1 ಶಿವ ಜಂಗುಮರ 
ಶಿವಪೂಜೆ ನನ್ನ ಮನೆಯಾಗೆ || 


ಆದಿಗುರುವೆ ನಿನ್ನ ಅಷ್ಟಂಗಕೆ ಎರಗೂವೆ 
ಕಷ್ಟ ಕಾಣಯ್ಯ ಬಡತಾನ | ಭಾಗ್ಯವು 
ಕೊಟ್ಟಣ್ಣ ಚೆನ್ನ ಬಸವಯ್ಯ || 


ಸೃಷ್ಟಿ ಈಶ್ವರನೆ ಬಿಟ್ಟು ನಾನಿರಲಾರೆ 
ಬಿಟ್ಟ ಮೈಲಿಗೆ ಉಡಲಾರೆ ! ಮಾನವರ ಕುಟ್ಟಿ 
ನಿಷ್ಟುರದ ಮಾತ ಹೊರಲಾರೆ || 


ಜಂಗುನ ಲಿಂಗಾನೆ ಬಯಲು ಬಂಗಾರವೆ 
ಹೊಸ ಮುಖ ಹೊನ್ನ ಕಳಸಾವೆ | ಕೈಲಾಸದ 
ಬಸವಯ್ಯ ಬಂದಿದ್ರು ಸೊ ಪುನಾಕೆ || 


ಬಸವಯ್ಯ ನನಗೊಂದು ಹೊಸಮಾತ ಹೇಳ್ತಾರೆ 
ಮೈ ತೊಳೆಯೆ ಮಗಳೆ ಮುಡಿಯುಡು | ಮಾನ್ಯ ವರಕುಟ್ಟಿ 
ಅನ್ಯರ ಮಗ ಅನಬೇಡ||.. 


ಅಂದಾರೆ ಅನಿಸಿಕೊಂಡೆ ತಂಗಾಳಿಲಿಟ್ಟು ಉಂಡೆ 
ತಂದೆ ನಿನ ಕುಲಕೆ ಪ್ರತಿಮಾತು | ಬಂದಾನೆಂದು 
ಮುಂದಲೆ ಬಾಗಿ ನಡೆದೇನು || 


ಗಂಡಸರು ಅಂಬೋರು ಅಂಗೈಯಿ ಲಿಂಗಾನೆ 
ಗಂಗಾವತಿ ಕೇಳೆ ಹಡೆದಮ್ಮಗೆ ನೀವುಕೊಟ್ಟ 
ಬಂಗಾರಕ್ಕಿಂತ ಬಳೆಸಾಕು || 


( ೨೩ ), 


ಪುರುಷರು ಅ೦ಬೋರು ಧರಿಸಿದ ವೆಲಿಂಗಾ 
ಸರಸ್ವತಿ ಕೇಳೆ ಹಡೆದವ್ವ ! ನೀ ಕೊಟ್ಟ 
ಭಾಗೈವಕ್ಕಿಂತ ಬಳೆಸಾಕು || 


ಹರನು ನನ್ನ ತಂದೆ ಗಿರಜೆ ನನ್ನ ತಾಯಿ 
ಶರಣಾರು ನನ್ನ ಬಳಗಾವು | ಕೈಲಾಸದ 
ಗಿರಿಕಾಣೆ ನನ್ನ ತವರೂರು|| 


ಎತ್ತರಕೆ ಮನೆ ಕಟ್ಟಿ ಶ್ರೀಗಂಧದ ಕದವಿಟ್ಟು 
ಕೇದಿಗೆ ಸೀಳಿ ಸೀಳಿಕೊಟ್ಟು | ಒಳಗಿರುವ 
ಪಾರ್ವತಿ ನನ್ನ ಹಡೆದಮ್ಮ H 


2RT 


( ೨೪ ) 


ಮಳೆರಾಯ 


ಹುಲಿಯ ಕಟ್ಟೆಲಿ ಎಳೆಯ ಬೇವಿನಮರ 
ಎಲೆಯಾದರೇನು ಫಲವಿಲ್ಲಾ / ತಿಂಗಳುಮಾನ 
ಚೆಲುವಾದರೇನೆ ಮದುವಿಲ್ಲಾ || 


ಮೂಡಲಾಗಿ ಹುಯ್ಯೋ ಮುತ್ತಿನ ಸಾತಿಮಳೆಯೆ 
ಲೆಗ್ಗೆಯ ಕುಂತಿ ಹಿರಿಯಣ್ಣ ನ | ಹೊಲದಲ್ಲಿ 
ಜಗ್ಗಿಸಿ ಹುಯ್ಯೋ ಮಳೆರಾಯ || 


ತಿಂಗಳವಾನನ ಅಕ್ಕ ಮೈ ನೆರೆದವಳೆ 
ತುಂಬೆಯ ಹೂವು ಐನೂರು | ದಂಡೆಯ ಕಟ್ಟಿ 
ತುಂಬೋದಿ ಮೇಲೆ ಮೆರಣಿಗೆ|| 


ತಿಂಗಳಮಾವನ ತಂಗೆ ಮೈ ನೆರೆದವಳೆ 
ತಾಳೇಯ ಹೂವುಐನೂರು | ದಂಡೆಯ ಕಟ್ಟಿ 
ಕಾಳೊರಿಮೇಲೆ ಮೆರಣಿಗೆ || 


ಆಕಾಶದೋನೆ ರೇಖಿವ ಹಚ್ಚಡದೋನೆ 
ಆಕೆಯರಕುಟಿ ನಗುವೋನೆ | ತಿಂಗಳುಮಾನ 
ಆಕಾಶದ ಸೊಳೆ ತಡೆದಾಳೆ || 


ಆ೦ಬಾರದೇನೆ ಗೊಂಬೆ ಹಚ್ಚಡದೋನೆ 
ರಂಬೇರಕುಟ್ಟಿ ನಗುವೋನೆ ತಿಂಗಳುಮಾನ 
ಅಂಬಾರದ ಸೂಳೆ ತಡೆದಾಳೆ | 


ಚಿಕ್ಕ ಚಿಕ್ಕ ಸೌತೆಕಾಯಿ ಚಿಕ್ಕ ಮೂಟೆಯ ಕಟ್ಟಿ 
ಚಿಕ್ಕೆರಿಮೇಲೆ ಬರುವೋನೆ| ತಿಂಗಳುಮಾವ 
ಚಿಕ್ಕೆರಿ ಸೂಳೆ ತಡೆದಾಳೆ || 

( ೨೫ ) 


ದೊಡ್ಡ ದೊಡ್ಡ ಸೌತೆಕಾಯಿ ದೊಡ್ಡ ಮೂಟೆಯ ಕಟ್ಟಿ 
ದೊಡೇರಿಮೇಲೆ ಬರುವೊಸೆ! ತಿಂಗಳುಮಾನ 
ದೊಡೇರಿ ಸೂಳೆ ತಡೆದಾಳೆ || 


ಉಪ್ಪು ನೀರ ಬಾವೀಲಿ ಕುಪ್ಪು ಸವ ಸೆಣೆಯೋಳೆ 
ಕೊಪ್ಪಿನ ಕಿವಿಯ ಗೌರಮ್ಮ : ನಿನು ಪುರುಷ 
ಕೊಪ್ಪಿ ಗೊಜ್ಜು ರವ ಬಿಗಿಸ್ಕಾನೆ | 


ಸಿಹಿನೀರ ಬಾವೀಲಿ ಸೀರೆಯ ಸೆಣೆಯೋಳೆ 
ವಾಲೆಯ ಕಿವಿಯ ಗೌರನ್ನು 1 ನಿಮಪುರುಷ 
ನಾಲಿಗೊಜ್ಜು ರವ ಬಿಗಿಸ್ಕಾನೆ|| 


ಅಪ್ಪ ನೀನಿಲ್ಲಾ ದೊ ಬೆಪ್ಪಾ ದೊ ಈ ಭೂಮಿ 
ಬಿಟ್ಟ ನೂಲಾದೊ ದನಕರ | ಮಳೆರಾಯ 
ಅ೦ಬಾರದ ಕರುಣೆ ಕರುಣಿಸೋ | 


ಸ್ವಾಮಿ ನೀನಿಲ್ಲಾದೆ ಸಣಾ ದೊ ಈ ಭೂಮಿ 
ಸಣ್ಣ ನೂಲಾದೊ ದನಕರ | ಮಳೆರಾಯ 
ಆಕಾಶದ ಕರುಣೆ ಕರುಣಿಸೋ || 


ಮಳೆ ಹೋಯ್ಕೆಂದು ಮಳೆರಾಯ ಬೈ ಯ್ಯ ದೀರ 
ಆರು ಸಾವಿರದ ಅಡಗಿನ | ಏರಿಯಮೇಲೆ 
ಕತಾಕುತಾನೆ ಮಳೆರಾಯ || 


ಮಳೆ ಹೋಯ್ಯೋಂದು ಮಳೆರಾಯ ಅನ್ನ ದೀರ 
ಹತ್ತು ಸಾವಿರದ ಅಡಗೀನ | ಏರೀಯಮೇಲೆ 
ಸಾಲಕೆ ಹೋಗ್ಯವನೆ ಮಳೆರಾಯ || 


( ೨೬ ) 


ಕೆಂಡದ ಮಳೆಹೂಯ್ದು ಗುಂಡೆದ್ದು ತೇಲೀದೊ 
ರಂಬೆ ನೀನೆಲ್ಲಿ ತಳುಗಿದೆ | ದೊಡೇರಿ 
ಕಸ್ತೂರಿ ಹೊಂಬಾಳೆ ವನದಲ್ಲಿ || 


ಮಳೆರಾಯ ಹೆಂಡತಿ ಮಕ್ಕಳೊಂದಿಗಿತ್ತಿ 
ಮಳೆಬಂದರಲ್ಲಿ ತಳುಗಿದ್ದು | ಕಿಕ್ಕೇರಿ 
ಎಳೆಯ ಹೊಂಬಾಳೆ ವನದಲ್ಲಿ !! 


PRET : // 


( ೨೭ ) 


ಬಳುವಳಿ 


ತಂದೆ ತರುತ್ತಾನೆಂದು ತಂದೆ ಕಾಲಿಗೆ ನೀರು 
ತಂದೆ ಬರಲಿಲ್ಲ ಮಗ ಬಂದ | ಅಣ್ಣಯ್ಯ 
ಚಂದ್ರಗಿರಿ ದೊರೆಯೆ ಹಿಡಿ ನೀರು || 


ಕಾಲು ತೊಳೆದ ನೀರು ಬಾಗಿಲಿಗೆ ಬಂದಾವು 
ಯಾರನ್ನು ಮನೆಗೆ ಹೊಸಬರು | ಮಗಳ ಗಂಡ 
ಈಗ ಬಂದಿಳಿದ ಕುದುರೆಯ || 


ಮಗಳ ಗಂಡ ಬಂದ ಮಲಗಾಕೆ ಇಂಬಿಲ್ಲಾ 
ಹೊರಗಲ ಜಗಲಿ ನೆಲಗಾರೆ | ವಾಡಯಿತೆ 
ಮಗಳೆ ಓಬಮ್ಮ ಪುರುಷಾಗೆ | 


ಕೆಂಬಲ್ಲರಾಯರು ಹಂಬಲ ನನ ಮೇಲೆ 
ದಿಂಬಲ್ಲಾ ಅವರ ಮನಸಿಲ್ಲ ! ಅವರ ಅಂಗಿ 
ಬಂದಾನೆ ಸೊಪುನಾಕೆ !! 


ರಾಯರೇ ನಿಮ್ಮಂತಹ ಅತಿ ಚೆಲುವರಾರಿಲ್ಲಾ 
ನಲ್ಲಿ ಮುಂಡಸನ ಹೊದರೂತ | 
ಒಳಪೂತ ಮಂಚ ಇಳುವೋರೆ|| 


ಮಗಳನ್ನು ಕೊಡಬೇಕು ಮೈ ಸೂರ ರಾಜಾಗೆ 
ಬುಗುಡಿಕೊಡಬೇಕು ಮಗಳೀಗೆ ! ಅಳಿಯಾಗೆ 
ಕುದುರೆ ಕೊಡಬೇಕು ಬಳುವಳಿ || 


( ೨೮ ) . 


ಧಾರೆ ಎರೆದಾರು 


ಸಣ್ಣಂಗಿ ಮೇಲೆ ಚಿನ್ನದ ಗುಂಡಿನಸರ 
ಅಲ್ಲಿಗೆ ಕಂದಯ್ಯ ಕರೆಸ್ಯಾರೆ | ಮೈಸೂರ 
ಎಳ್ಳಿನ ರಾಸ ಅಳತೆಗೆ|| 


ರಾಸಿ ಅಳೆಯೂತ ಈಶ್ವರನ ಪೂಜೂತ 
ಬಾಸಿಂಗ ಕೊಳಗ ಬಲಗೈಲಿ | ಹಿಡಕೊಂಡು 
ರೇಕುಳ್ಳ ಮಡದಿ ನೆಗಿಸ್ಯಾನೆ|| 


ಕುಂತು ಕುಣಿಗಲು ಗೆದ್ದೆ ನಿಂತು ಮೂಗುತಿ ಗೆದ್ದೆ 
ಮಾತಿನಲಿ ಗೆದ್ದೆ ಮದುಗಾನ | ( ದ) ಏರಿಮೇಲೆ 
ಸೆರೆ ಹೋಗಿ ತಂದೈನೊ ಮಡದೀಯ |ಂದ 


ಸೆರೆಹೋಗಿ ತರಲಿಲ್ಲಾ ಸೆರಗೊಡ್ಡಿ ಬೇಡಲಿಲ್ಲಾ 
ಅರಮನೆ ಮುಂದೆ ಬರುತ್ತಿದ್ದೆ ನನ್ನ ಕೈ 
ಧರ್ಮಾಕೆ ಧಾರೆ ಎರೆದಾರು || 


ಎಲೆ ಹಾಕಲಿಲ್ಲಾ ತಲೆ ಕಟ್ಟಲಿಲ್ಲಾ 
ನಗುವೋರ ಕುಟ್ಟಿ ನಗಲಿಲ್ಲಾ | ಗೆಣೆಗಾರ 
ನೀನು ಸೆರೆಯೋಗಿತಂದೇನೂ ಮಡದೀಯ || 


( ೨೯ ) 


ಕುಲವ ಕೇಳ್ಳಾರೆ ದೊರೆಗಳು 


ಗುಲಗಂಜಿ ಗುರುತೀಗೆ ಗುಡ್ಡ ಮರೆಯಾದಾವು 
ದೊಡೋರಮಗಳ ಒನಪೀಗೆ| ( ಒಲವಿ) ಹನುಮಕ್ಕಾಗೆ 
ಒಡ್ಡಿದ ತುರುಬೆ ಮರೆಯಾದೆ || 


ಉದ್ದಿನ ಗಿಡದಾಗೆ ಮುದ್ದುಮೊಗ್ಗು ಕುಯ್ಯೋಳು 
ಬುದ್ದಿವಂತೆ ಯಾರ ಮುಗಳಯ್ಯ | ಅಂದು ಶಿವ ಕೇಳಿದರೆ 
ಮುದ್ದುಮನೋರ ಮಗಳಯ್ಯ || 


ಕಡಲೆಯ ಗಿಡದಾಗೆ ಕುಡಿನೊಗು ಕುಯ್ಯೋಳು 
ಕಡುಜಾಣೆ ಯಾರ ಮಗಳನ್ನ 1 ಅಂದು ಶಿವ ಕೇಳಿದರೆ 
ರಾಯ ಮಲೆನೋರ 


ಹಸನಾದ ಕಾಲಿಗೆ ಎಸಳು ಗೋದಿ ಸಿಲ್ಲಿ 
ದುರ್ಗದ ಬೀದ್ಯಾಗೆ ಬರುವೋಳೆ| ಹನುಮಕ್ಕ 
ಹೆಸರೇಳೆ ನಿಮ್ಮ ಪುರುಷಾರ || 


ಹೆಸರು ಹೇಳಾಕೆ ಹಸುಮಗಳೇನು 
ಹಸಿರು ಪಾಪಾಚಿ ನಿಲುವಂಗಿ | 
ದೆಸೆವಂತ ನಿನ್ನ ಮೈದುನ || 


ಮಗನ ಹೆಸರು ಮಲ್ಲಿಗೆ ನನ್ನ ಹೆಸರು ಕೇದಿಗೆ 
ಸತಿ ಪುರುಷರ ಹೆಸರು ನವರತ್ನ | 


ಕುಂಬಳಂಚಿನ ಸೀರೆ ಕುಡಿಯೊಡೆದ ಬೈತಲೆ 
ಕುಂದಿರ್ಪದ ಪೇಟೆಯಿಂದ ಬರುವೋಳೆ| ಹನುಮ 
ಕುಲವ ಕೇಳ್ಯಾರೆ ದೊರೆಗಳು | 


( ೩೦ ) 


ಕುಲವೇನೆ ಕುಂದಿರ್ಪ ಬೆಡಗೇನೆ ನಿಡುಗಲ್ಲು 
ರಾಯ ಮಲೆನೋರ ಮಗಳಯ್ಯ | 


ಬಣ್ಣಾದ ಬಾಚಣಿಗೆ ನಿನ್ನ್ಯಾರೆ ಬೈ ಬ್ಲೂರು 
ಹೆಣ್ಣು ಮಕ್ಕಳು ನಮಗೆ ಅಪರೂಪ| ಹನುಮಕ್ಕ 
ಉಣ್ಣೆಳು ಕಾಲು ಹಿಡಿದೇವು|| 


ಮುತ್ತಿಗೆ ಮೂಗುತಿ ಮೂರು ಸುತ್ತಿನ ತುರುಬು 
ಚಕ್ರವರ್ತಿಯೆಂಬೊ ಬೈ ಶಾಲೆ | ಹನುಮಕ್ಕ 
ಹೊತ್ತಾಗಿ ನೀರ ತರbರೆ | ನಿಮ್ಮ ಮಾನಗಳು 
ಕಾವಲು ಇಟ್ಟ ವರೆ ನಿನಗಾಗಿ | 


ಮಾವಿನ ಮರಕೆ ಕಾವಲು ಇನ್ಯಾತಕೆ 
ಮೇಗಲ ಹಣ್ಣು ಗಿಣಿಮುಟ್ಟಿ | ಹೋಗುವಾಗ 
ಕಾವಲು ಇನ್ಯಾಕೆ ಕಡುಜಾಣೆ || 


( ೩೧ ) 


ಕಣ್ಣೀರು ಹರಿದಾವು 


ನನ್ನ ಹೊಟ್ಟೇಲೊಂದು ಹುಟ್ಟಿತು ಚಿನ್ನ 
ಅನ್ನಿ ಗರಿಗೆ ನಾನು ಕೊಡಲಾರೆ | ಅಮ್ಮ 
ಬೆನ್ನೇಲಿ ಬಿದ್ದ ತಮ್ಮ↑ ಧಾರೆ ಎರೆದೇನು|| 


ನನ್ನನ್ನ ಇರಬೇಕು ಮನೆಯಾಗೆ | ನಮ್ಮಕ್ಕಳನ್ನು 
ನನ್ನಂತೆ ಸಾಕಿ ಸಲುವಾಳು || 


ಹೆಣ್ಣು ಮಕ್ಕಳನ್ನು ಯಾಕೆ ಹಡೆದೆ ತಾಯಮ್ಮ 
ಎಣ್ಯಾಗೆ ಬತ್ತಿ ಉರಿದಂಗೆ | ಮಾನ್ಯ ವರ 
ಕಣ್ಣಾಗೆ ನಾವು ಕರೆವು|| 


ಮುತ್ತಿನ ಸರವ ಕಿತ್ತು ಚೆಲ್ಲಿದಂಗೆ 
ಹೆತ್ತ ತಾಯಿ ಪರಊರಿಗೆ | ಹೆಣ್ಣು ಮಕ್ಕಳ 
ಕೊಟ್ಟು ಇನ್ಯಾಕೆ ಅಳುತೀಯೆ || 


ಹವಳದ ಸರವು ಹರಿದು ಚೆಲ್ಲಿದಂಗೆ 
ಹಡೆದಮ್ಮ ತಾಯಿ ಪರಊರಿಗೆ | 
ಕಳುವಿ ಇನ್ಯಾಕೆ ಅಳುತೀಯೆ || 


all 


ಹಡೆದಮ್ಮ ನಿನ್ನ ಅಗಲಿ ಹೋಗುವಾಗ 
ಅಡವೀಗೆ ಮಳೆಯು ಸುರಿದಂಗೆ | ಕಣ್ಣೀರು 
ಒಡಲಕ್ಕಿ ಮೇಲೆ ಹರಿದಾವು | 


ಹೆತ್ತಮ್ಮ ನಿನ್ನ ಮನೆ ಬಿಟ್ಟೋಗುವಾಗ 
ಬೆಟ್ಟಕೆ ಮಳೆಯು ಸುರಿದಂಗೆ | ಕಣ್ಣೀರು 
ಕಟ್ಟಾಣಿ ಮೇಲೆ ಹರಿದಾವು !! 


( ೩೨ ) 


ಅಡಿಗೆಮನೆ ಹಗೆಯಾಯ್ತು 


ಹಡೆದಮ್ಮ ಇರುವೊತನಕ ಅಡಿಗೆಮನೆ ನವಾದು 
ಹಡೆದಮ್ಮ ಮನೆಗೆ ಸೊಸೆಬಂದು | ( ಬಂದ) ಕಾಲಕೆ 
ಅಡಿಗೆಮನೆ ನಮಗೆ ಹಗೆಯಾಯ್ತು || 


ಹೆತ್ತಮ್ಮ ಇರುವೋತನಕ ಪಟ್ಟೆಸೀರೆ ನಾವು 
ಹೆತ್ತಮ್ಮ ಮನೆಗೆ ಸೊಸೆಬಂದು 1 ( ಬಂದು ಕಾಲಕೆ 
ಪಟ್ಟಿ ಸೀರೆ ನಮಗೆ ಹಗೆಯಾಯ್ತು || 


ತಾಯಿಮನೆ ಬದುಕು ತೋಳಿನ ಮೇಗಾಲಬಾರ 
ಹೋರಿ ದುಡಿದಂಗೆ ದುಡಿದೇನು | ತಾಯಮ್ಮ 
ಹೋಗೆಂಬ ಸೊಲ್ಲ ಬಿಡರಲ್ಲೆ || 


ಅತ್ತೆ ಮನೆ ಬದುಕು ನೆತ್ತಿ ಮೇಗಲಬಾರ 
ಎತ್ತು ದುಡಿದಂಗೆ ದುಡಿದೇನು | ಅತ್ಯಮ್ಮ 
ತೊತ್ತೆಂಬ ಸೊಲ್ಲ ಬಿಡರಲ್ಲೆ || 


ಚಿಕ್ಕನೂರು ಸೀರಣಿಗೆ ಅಕ್ಕನೂರು ಬಾಚಣಿಗೆ 
ಕಟ್ಟು ನೆರಿಗೆಮೇಲೆ ಕಣಕಪ್ಪು 1 (ನ) ಭರಣೀಯ 
ಬಿಟ್ಟು ಬಂದೆ ಪೌರಮನೆಯಾಗೆ 1 ಅಣ್ಣಯ್ಯ 
ಕೊಟ್ಟು ಕಳಿಸೋಕಾಲ ಘಳಿಗ್ಗಾಗೆ|| 


( ೩೩ ) 


ಬುಗುಡಿ ಕೊಡಬೇಕು 


ಅಡಕೆ ತೆಂಗಿನತೋಟ ಅದಕೆ ಚಿನ್ನ ದಬೀಗ. 
ಅದು ನಮ್ಮ ದೂರದ ಎಲೆತೋಟ1 ದೊಳಗಿರುವ 
ಎಳೆನಾಗರ ಮರಿಯೆ ಧ್ವನಿತೋರು||... 


ಗಂಡಾರು ಹೆಂಡಾರು ಗಂಗಾವತಿ ರಾಯರು 
ರಂಬೆ ಪಾಲಮ್ಮ ಪುರುಷಾರು ! ( ರ) ಕುಡಿಹಬ್ಬು 
ಬಂಗಾರದ ಎಳೆಯ ತೆಗೆದ್ದಂಗೆ !! 


ಅರಸರು ಪುರುಷಾರು ಹರಿಶ್ಚಂದ್ರ ರಾಯರು 
ಗರತಿ ಪಾಲನ್ನು ಪುರುಷಾರು 1 ( ) ಕುಡಿಹುಬ್ಬು 
ಜರತಾರದ ಎಳೆಯ ತೆಗೆದ್ದಂಗೆ || 


ಚಂದ್ರನ ಚುಕ್ಕೆ ಇಂಬಾಗಿದ್ದರೇನೆ. 
ರಂಬೆಗೆ ರಾಯ ಭರಣೀನೆ ! ( ಭರಣಿ) ಇಲ್ಲದಮೇಲೆ 
ಬಂಗಾರ ಇನ್ನೇಕೆ ಸುಡಬೇಕು || 


ಸೂರ್ಯನ ಚುಕ್ಕಿ ನಾರಾಗಿದ್ದರೇನೆ 
ರಾಣಿಗೆ ರಾಯ ಭರಣೀನೆ! ( ಭರಣಿ) ಇಲ್ಲದಮೇಲೆ 
ಭಾಗ್ಯವು ಇನ್ನೇಕೆ ಸುಡಬೇಕು || 
ಗಂಡ ಒಳ್ಳವರೆಂದು ಹೊಂದಿಕೊಂಡಿರದೀರೆ 
ಮಂಡೇಯ ಬಿಟ್ಟು ನಗದೀರೆ | ತೊರೆಯದ 
ಕೆಂಡ ಇರಾವೆ ಅವರ ಎದೆಯಾಗೆ | 


ಪುರುಷ ಒಳ್ಳೇನೆಂದು ಸಲಿಸಿ ಕೊಂಡಿರದೀರೆ 
ಕ್ಯಾ ಸಾರೆ ಬಿಟ್ಟು ನಗದೀರೆ | ಉಕ್ಕಿನಬಾಕು 
ಇದ್ದಾವೆ ಅವರ ಎದೆಯಾಗೆ || 


( ೩೪ ) 


ಮಗಳನು ಕೊಡಬೇಕು ಮೈ ಸೂರ ರಾಜಾಗೆ 
ಕುದುರೆ ಕೊಡಬೇಕು ಅಳಿಯಾಗೆ 1 ಏಳೋ ನೀನ 
ಬುಗುಡಿ ಕೊಡಬೇಕು ಮಗಳೀಗೆ || 


( ೩೫ ) 


ಹಾಲು ಕರೆಬಾರೇ 


ಚೆಂದಾ ಗಾ ದ ಚೆಂಡು ಮಲ್ಲಿಗೂ 
ಕುಂತಾರು ಹೋಗೋ ಮುಡಿದ್ದೋಗೋ | ತಮ್ಮಯ್ಯ 
ಮಡದಿಗಾದಾರೆ ತೆಗಂಡೋಗೋ || 
ಚಿನ್ನಾದ ಸೀರಣಿಗೆ ರನ್ನಾದ ಬಾಚಣಿಗೆ 
ಕಟ್ಟ ನಾಲಿಗೆ ಬಣ್ಣ ಕಣುಕಪ್ಪು ! (ನ) ಭರಣೀಯ 
ಬಿಟ್ಟು ಬಂದೆ ನನ್ನ ತವರಲ್ಲಿ || 


ಅಡಕೆ ತೋಟಾದ ಗಿಲು ನೋಟದ ಬೀಗ 
ಗೆಣೆಕಾರರಂಥ ಚೆಲುವಾರು | ತಮ್ಮಯ್ಯ 
ಬಳಿಕೂಡಿ ಬಾಳೆ ಸೆಣೆಯುತ | 


ಅಗಡೆಮ್ಮೆ ತಂದು ಪಗಡೆ ಆಡೋಕೆಹೋಗಿ 
ಅಗಡೆಮ್ಮೆ ಹಾಲು ಕೊಡದ ! ತಮ್ಮಯ್ಯ 
ನೀ ಪಗಡೆ ಬಿಟ್ಯಾಲ ಕರೆಬಾರೋ || 


ಪಗಡೆ ಬಿಟ್ಟಾರೆ ಗೆಳೆಯರೇನಂದಾರು 
ಕರುಬಿಟ್ಟ ಹಾಲು ಕರೆದೇನು | ಮಾವನರಗಳ 
ನಾನು ತೆರವಿಲ್ಲೆ ಹೆಣ್ಣ ತರುತ್ತೀನಿ|| 
ತೆರವಿಲ್ಲ ಹೆಣ್ಣು ನನಗ್ಯಾಕೆ ತಮ್ಮಯ್ಯ 
ಹಿಂಡಿನಲಿರುವೋ ಹಸುವನು | ಹೊಡೆದರೆ 
ನಿನ್ ಹೆಸರೆತ್ತಿ ಮೊಸರ ಕಡೆದ್ದೇನು|| 
ಹೆಸರ ನೆನೆದೇನು ಹೊಸರ ಕಡೆದೇನು 
ಅಲ್ಲಿ ತವರರ ನೆನೆದೇನು! ತಮ್ಮಯ್ಯ 
ಅಲ್ಲಿ ನಿನ್ನೂರ ನೆವೆಡಕು || 


( ೩೬ ) 


ಸೋಹದ ಸೊಸೆಯಾದೆ ! 


ಇಂದ್ರಾಣಿ ಸೀರೆ ಒಂದುಡೆ ಹನುಮಕ್ಕ 
ಸಿಂಬೀಯ ಮಾಡೆ ಕೊಸೆಸೆರಗ | ಹನುಮುಕ್ಕ 
ಚದುರನ ಅರುಣಿ ಹೊರುಬಾರೇ || 


ಮಾವ ನಿಮ್ಮ ದೇವರಿಗೆ ಹಾಲು ಬಾಳೆಹಣ್ಣು 
ಐವತ್ತೆಸಳಿನ ಶಿವದಾರ | ಚಿನ್ನಾ ದಗೆಜ್ಜೆ 
ಮಾವಯ್ಯ ನಿಮ್ಮ ಗುರುವಿಗೆ| | 


ಹಾಲಿಗೆ ಅಕ್ಕಿ ಹಾಕಿ ಮಾವ ನಿಮ್ಮ ಸೊಸೆಯಾದೆ 
ಮಾವಿನ ಮರಕೆ ಗಿಣಿಯಾದೆ 1 ನಲ್ಲಿ ನೇರ 
ಮೋಹದ ಕುಲಕೆ ಸೊಸೆಯಾದೆ || 


ತುಪ್ಪರಳಿ ಅಕ್ಕಿ ಹಾಕಿ ಅಪ್ಪ ನಿಮ್ಮ ಸೊಸೆಯಾದೆ 
ಕಿತ್ತಳೆ ವನಕೆ ಗಿಣಿಯಾದೆ | ಸಾಕಿದೋರ 
ಒಪ್ಪಿದ ಕುಲಕೆ ಮಗಳಾದೆ || 
ಅಪ್ಪ ನಿನ್ನ ಗುರುವಿಗೆ ತುಪ್ಪ ಬಾಳೆಹಣ್ಣು 
ಇಪ್ಪತ್ತು ಎಳೆಯ ಶಿವಠಾರ | ಚಿನ್ನದಗೆಜ್ಜೆ 
ಅಪ್ಪ ನಿಮ್ಮ ಗುರುವಿಗೆ|| 
ಕಕ್ಕೆ ಕಣ್ಣಾಲಿ ಬಿಕ್ಕೆ ಫಲವಾಗಾಲಿ 
ಅಪ್ಪ ನಿಮ್ಮ ದೇವರ ಕುಲವೆತ್ತಿ | ಆಡಿದಮೇಲೆ 
ಅಕ್ಕ ನಾವು ಹುಟ್ಟಿ ಫಲವೇನು ? 


ಕಕ್ಕೆ ಕಣ್ಣಾಲಿ ಬೇವು ಫಲವಾಗಾಲಿ 
ಮಾವ ನಿಮ್ಮ ದೇಹರು ಕುಲವೆತ್ತಿ | ಆಡಿದಮೇಲೆ 
ನಾರಿ ನಾವು ತಂದು ಫಲವೇನು ? 


ಅಣ್ಣಯ್ಯ 


ಬಿಲ್ಲು ಹಿಡುಕೊಂಡು ಬೀದೀಲಿ ಬರುವೋನೆ 
ಬಿಲ್ಲು ಕಂಡು ಹಕ್ಕಿ ಬೆದರಾವೆ | ಅಣ್ಣಯ್ಯ 
ನಿನ್ ಸೊಲ್ಲು ಕಂಡು ಸೂಳೆ ತಡೆದಾಳೆ || 


ತಡೆದ ಸೂಳೆಗೆ ಏನು ಕೊಟ್ಟೆ ಅಣ್ಣಯ್ಯ 
ಕೊಟ್ಟೆ ಕಾಣವ್ವ ಬಿಡಿಮುತ್ತೆ ! ಬಿಲ್ಲೆ ಸರವ 
ಸೋದರ ಮಾವಯ್ಯ ಮಗಳೀಗೆ|| 


ಬಂದರು ಬರಹೇಳಿ ಬಾಣಾವರದಮೇಲೆ 
ಕುಂದೂರ ಮ್ಯಾಲೆ ಕುದುರೇಯ | ಏರಿಕೊಂಡು 
ಬಂದರು ನನ್ನ ವೃ ಮಗದೀರು || 


ನನ್ನ ಅಣ್ಣ ಕೇಳೊ ಲೋಲ ಚಿಂತಾಮಣಿಯೆ ಕೇಳೊ 
ನಾಲ್ವರಿಗಿಂತ ಹಿರಿಯೋನೆ| ( ಹಿರಿಯ ) ನನ್ನಣ್ಣ 
ನಾರೀರ ಕುರುಹ ಅರಿತೇನೂ || 


ನಾರಿ ಕರಕೊಂಡು ಹೋರಿಯ ಹೊಡಕೊಂಡು 
ನಾಗಮಂಗಲದ ನಡುವೇಯ | ಬರುವ ನನ್ನಣ್ಣ 
ಚದುರ ಮಾನ್ಯ ವರ ಮಗಳಲ್ಲೊ || 


ನನ್ನಣ್ಣ ಬರುವಾಗ ಮನೆಯೆಲ್ಲಾ ಗಮ್ಮೆಂದೊ 
ಮನೆಗೆ ಚಿನಮಾಯಿ ಬರಳಲ್ಲೊ | ಬಾಳೇಯ 
ಗೊನೆಯಾಲಾರತೀ ನಾವು ಬೆಳಿಗೇವು|| 


( ೩೮ ) 


ಚಿನ್ನದುಂಗುರವ ಗೆಲ್ಲುಬೇಕು 
ಹೆಬ್ಬೆಟ್ಟಿನ ಸುಣ್ಣ ಹೆಗಲಮೇಗೆ ಚಂಚಿ 
ಹೆಬ್ಬಾಕಿಲು ಬಗ್ಗಿ ಬರುವೋನೆ| ( ಬರುವೊ ) ತಮ್ಮಯ್ಯ 
ನಿನ್ ಹೆಣ್ಣೂರ ಅಕ್ಕ ತಡೆದಾಳೆ || 


ಕಿನ್ನು ಡಿ ಕಿರುಮನೇಲಿ ತಮ್ಮಯ್ಯ ಸೂಳೆಮನೇಲಿ 
ಸುಣಕಾಯಿ ಚಂಚಿ ನಡುಮನೇಲಿ | ಇಟ್ಟುಕೊಂಡು 
ಸುಣಾಕೆ ನೂರಾಳ ಕಳಿದ್ದೇನು|| 


ಅಕ್ಕಯ್ಯ ಮನೆ ಮುಂದೆ ಗಾರೆಯ ಪಡಸಾಲೆ 
ಎಷ್ಟೊತ್ತು ಕಂದಣ್ಣ ಸುಖನಿದ್ರೆ ! ಮೈ ಸೂರ 
ದೊರೆಗಳು ಅಂದುಲನ ಕಳಿನ್ಯಾರೆ!! 


ಅಂದುಲ ಬಂದಾರೆ ಇನ್ನೆಷ್ಟತಾಗಲಿ 
ನನ್ನ ಕನ ಮಗಳು ಅತಿರಂಭ | ಕೈಲಿರುವ 
ಚಿನ್ನ ದುಂಗುರವ ಗೆಲುಬೇಕು || 


ಸೂಳಿಗಾರ ಕಂದಣ್ಣ ಸೂಳಿಗೆ ಏನುಕೊಟ್ಟೋ 
ನಾನು ಕೊಟ್ಟೆ ಕಾಣಕ್ಕೆ ಹಿಡಿಹೊನ್ನ | ಬಿಡಿಮುತ್ತ 
ರಾಣಿ ಗೌರಕ್ಕ ಮಗಳೀಗೆ|| 


( ೩೯ ) 


ಮಾತಿಗಾಗಿ ನಾ ಬಂದೆ 


ಬಡವರಾದರೆ ನಡವಳಿಕೆ ತಪ್ಯಾಕೆ 
ಕಡೆದ ಬಣಸಾರ ಕೈ ಕಟ್ಟಿ | ( ದ) ಹವಳವ 
ಕೊಟ್ಟು ಬಿಡೇಳೆ ತೌರೂರು || 


ಕೋಳೂರು ಕುಪ್ಪಸಕೊಟಿ ಕಂಬಿಯಸೀರೆ 
ದೀಪ ಸಂದುಲದ ಹುಣಿಸೇಯ | ಹೂವಿನ 
ಸಾಕು ತೌರೂರು ಬಡವಾರು | 


ಆ ಕೈಗೆ ಈ ಕೈಗೆರೇಕು ಚಿನ್ನ ದಬಳೆ 
ನೂಕಿ ಬಾಗಿಲ ತೆಗಿಯೋಳೆತಂಗ್ಯಮ್ಮ | ಬಂದವಳೆ 
ನೀನ್ ಎ ಬ್ಲಾಳಗೊಂಡೋಗಿಕರೆತಾರೇ || 


ಏಕೆ ಬರಲಿಲ್ಲಾ ಮಾತಿಗಾಗಿ ನಾ ಬಂದೆ 
ಕೋಪುಗಾರಣ್ಣನತೊಡೆಮ್ಯಾಲೆ ಆಡೋಳ 
ಆಕೆಯ ನನಗೆ ಕೊಡಬೇಕು | 


ಅಣ್ಣಯ್ಯ ಊರು ಮುಂದೆ ಬಣ್ಣು ಟ್ಟು ಬರುತ್ತಿದ್ದೆ 
ಅಣ್ಣನ ಮಗಳು ಅತಿರಂಭ ! ನಿಂತುಕೊಂಡು 
ಬಣ್ಣಕ್ಕೆ ಬಾಯಿ ತೆರೆದಾಳು !!... 


10. 


ಹುಟ್ಟಿದ ಮಲ್ಲಿಗೆ ಹುಟ್ಟಿ ತವೆ ಇರುವುದೇ 
ಮತ್ತೊಂದು ಚೋಟುದ್ದ ಚಿಗು ತಾದೆ | ಅತ್ತಮ್ಮ 
ಉಗುರುಳ ಜಾಣ ಕುಯಾನು || 


ಉಗುರು ಜಾಣ ಕುಯ್ಯಾ ನು ಅಮ್ಮ 
ಮುಂಡೆಯುಳ್ಳ ಜಾಣ ಮುಡಿದಾನು | 


( ೪೦ ) 


ಹಾದ್ರಿಯ ಮರಕಿಂತ ಬಾದ್ರೀಯ ಮರಲೇಸು 
ಸೋದರತ್ತೆಯ ಮನೆಗಿಂತ | ಅಮ್ಮ 
ಹಾಯೋದು ಲೇಸು ಒಡಗಿಚ್ಚು ! 


ಹೆಣ್ಣಿನ ಗೋಳೊ ಬನ್ನಿಯ ಮರಬೆಂದೊ 
ಕನ್ನೆ ಪದಿಯ ಗೋಳ | ಕೌರವರ 
ಜಿನ್ನದ ಉಪ್ಪು ರಿಗೆ ಹೊಗೆ ಹೊಂಟೊ || 


7 


. 


RT 


( ೪೧ ) 


ಚೆನ್ನಾಗಿದ್ದಾರೆತ್ರೋರು 


ನೀರಿಗೊ ಗಾನ ಬನ್ನಿ ನಿಜಗಲ್ಲ ದುರುಗಾಕೆ 
ತಡವಾದರತ್ತೆ ಬೈ ದಾರು | ಮೂಡಲುನಾಡ 
ಗಿಣಿ ಬಂದು ನೀರ ಕಲಕ್ಯಾವೆ | | 
ಕಲಕಿದರು ಕಲಕಾಲಿ ನಿನ ನರಿಗ್ಯಾಕೆ 
ಮಾವಿನ ತೋಟದ ಮುರುಗಾವ | ಕುಯ್ಯಲ್ಲೋಗಿ 
ಬಾಳೆಯ ಮುಳ್ಳು ಸೆಣೆದಾವು ! 
ಬಾಳೆಗೆ ಮುಳ್ಳು ೦ಟಿ ಬದನೆಗೆ ಚಪ್ಪ ಕುಂಟೆ 
ನಾರೀ ಕುದುರೆಗೆ ಕೇಡುಂಟಿ | ರಂಗಾಪುರದ 
ಖುಷಿಯಾಡಿದ ಮಾತು ಹುಸಿಯುಂಟಿ|| 


ಚನ್ನಪಟ್ಟಣಕೆ ನನ್ನ ಬಿನ್ನಾಣೆಕೊಟ್ಟೆವು 
ಚಿಂತಾಕಿಗಿಂತ ಚೆಲುವೇಯ | ತಂಗ್ಯಮ್ಮನ 
ಚಿನ್ನಾ ದ ಬಳೆಯ ಬೆಳಗೂತ | ಏನೆಂದಾಳೆ 
ಚೆನ್ನಾಗಿದ್ದಾರ ಡೌಲೋರು|| 
ತೌರೂರಿನೈಶ್ವರ್ಯ ನಾನೇನ್ಹೇಳಲವ್ವ 
ಹನ್ನೆರಡು ವರದ ಗೌಡಿಕೆ ! ಮಾಡುತ 
ನಿನ ಮೇಗಲ ಹಂಬಲ ಮರೆತಾರು || 
ಎದ್ದು ಬೀಸಲಾರೆ ನಿದ್ದೆ ಗೆಡಲಾರೆ | 
ಏಳು ಬೀದಿಲಿ ಎಳ್ಳಾಡಿ | ಕೊಂಡರೆ 
ನಾನೆದ್ದು ಬಿಸೋರಮಗಳಲ್ಲ || 
ಅಡಿಗೆಕೋಣೇಲಿ ಅರವತ್ತು ದೀವಿಗೆ 
ನಾನು ಅರಿಯೆ ಕಾಣತ್ತೆ ಕೆಲಸಾನ | ನಮ್ಮ ಪ್ರ ನೋರು 
ಸಣಮುತ್ತ ಇಕ್ಕಿ ಸಲುವಿದರು || 

( ೪೨ ) 


ನಾನು ತರುವಾಗ ನೀನು ಚಿಕ್ಕೊಳಲ್ಲೆ . 
ಬೇಗ ಕಲಿತಲ್ಲೆ ಹೊಸಮಾತ | ನಿಮ್ಮಪ್ಪನೋರು 
ದುರುಗನಾಳಿದರೆ ನನಗೇನೆ | 


( ೪೩ ) 


ಇನ್ಯಾಕೆ ಅಳುತ್ತೀಯೆ ! 


ಹವಳದ ಸರವ ಹರಿದು ದಾನವ ಮಾಡಿ 
ಹಡೆದಲ್ಲೆ ಅವ್ರ ಹೆರರಿಗೆ 1 ಹೆಣ್ಣು ಮಗಳ 
ಕೊಟ್ಟು ಇನ್ಯಾಕೆ ಅಳುತೀಯೆ || 


ಮುತ್ತಿನ ಸರವ ಕಿತ್ತು ದಾನವ ಮಾಡಿ 
ಹೆತ್ತಲೆ ಅವ್ವ ಹೆರರಿಗೆ | ಹೆಣ್ಣು ಮಗಳ 
ಕೊಟ್ಟು ಇನ್ಯಾಕೆ ಅಳುತೀಯೆ || 


ನಾರಿ ಹುಟ್ಟುವಾಗ ಹಾಲಿಗನ್ನು ವಾಗ 
* ಹಾಲಿಗೆ ನೆರೆಮನೆಯ ತಿರುಗ್ಯಾರು! ( ತಿರುಗಿ) ಸಾಕಿದವಗಳು 
ಕಂಡೋರ ಮನೆಗೆ ಕಳಿಸ್ಯಾರು || 


ತಾಯಮ್ಮ ಇದ್ದಾರೆ ತಲೆಗೆ ಎಣ್ಣೆ ಒತ್ತಾಳು 
ಇನ್ನಷ್ಟು ದೂರ ಕಳಿನ್ಯಾಳು | ಅಣ್ಣ ನಮಡದಿ 
ಉತ್ರಾಸ ಬಿಟ್ಟು ಬರಲಿಲ್ಲ | 
ಹೆತ್ತಮ್ಮ ಇದ್ದಾರೆ ನೆಗೆಣ್ಣೆ ಒತ್ತಾಳು 
ಮತ್ತಷ್ಟು ದೂರ ಕಳಿನ್ಯಾಳು | ಅಣ್ಣನ ಮಡದಿ 
ಬಾಗಿಲ ಬಿಟ್ಟು ಬರಲಿಲ್ಲ || 
ಕಡಗ ಇಕ್ಕುವ ಕೈ ಸಡಗರಿಲ್ಲದ ತೌರು 
ಅರಮನೆ ಒಳಗೆ ಹಡೆದವ್ವ | ಇಲ್ಲದಮೇಲೆ 
ಅಡವಿ ಮೇಗಲ ಗುಡಿಲೇಸು || 


ತಾಯಿ ಇದ್ದಾರೆ ಪೌರಾಸೆ ನೀರಿದ್ದರೆ ಎಲೆದೋಟ 
ಆನೆಸಾಲಿದ್ದರೆ ಅರಮಾನೆ ! ಅಣ್ಣಯ್ಯ 
ನೀವಿದ್ದರೆ ನನಗೆ ಹೋಗುವಾನೆ | | 


ವಾಲೆಯಷ್ಟು ಹೊಳಪು ಚಿನ್ನಕ್ಕೆ ಉಂಟೇನು ? 
ಹಾಲ್ನಾಲಿಗಿಂತ ಜೇನುತುಪ್ಪಕ್ಕಿಂತ | ಅಕ್ಕ ಯ್ಯ 
ಚೆಂದ ಕಾಣೆ ತಾಯಿ ಎದೆಹಾಲು || 


ಹೊಸಸೀರೆ ಉಡುಸಿ ಹೊನ್ನು ಮಡಿಲಿಗೆ ಕಟ್ಟಿ 
ತಾಯಮ್ಮ ನಮ್ಮ ಕಳಿಸ್ಯಾಳು | ನಾಳೇಯು 
ತಾಳೆ ನಮ್ಮ ತಾಯಿ ಅಳುತಾಳೆ || 


ದುಃಖ ಏಕೆ ಮಾಡುತೀಯೆ ದುಡಿದು ಇಕ್ಕೊ ಮಗನವನೆ 
ಹುಚ್ಚೇನೆ ನಿನಗೆ ಮರುಳೇನೆ / ತಾಯಮ್ಮ 
ಕೊಟ್ಟಲ್ಲಿ ನಮ್ಮ ಹೆರರಿಗೆ || 


ಹಾಲಿನಂಥ ಅತ್ತೆ ಬೆಲ್ಲದಂತ ಮಾವಯ್ಯ 
ಹಾಗಲಣ್ಣಿನಂಥ ಹಡೆದವ್ವ | ಇದ್ದಾರೆ 
ಆಗೊಗಿ ಆಗ ಬರುತೀನಿ | 


ನಮ್ಮ ತಾಯಮ್ಮನು ಸುತ್ತಿದಸೀರೆ 
ಬಾಳೆಯ ಹಣ್ಣು ಬಿಳಿಯಾಲೆ / ತಾಯಮ್ಮ 
ಅತ್ರ ಕೊಟ್ಟ ಅಳುತಾಳೆ || . 


( ೪೫ ) 


ಸೆರಗು ಕಟ್ಟವರೆ ದುಡಿಯೋಕೆ.... 


ಅಣ್ಣ ತಮ್ಮದಿರಿಬ್ಬಾರು ಚಿನ್ನಾದ ನೇಗಿಲ್ವಡಿ 
ಬನ್ನಿಯ ಮರವ ಬಲಕಿಟ್ಟು 1 ತಮ್ಮಯ್ಯ ದೀರು 
ಹೊನ್ನು ಬಿತ್ತಿದರು ಹೊಲಕೆಲ್ಲಾ ...! 
ಬೆಳ್ಳನ್ನ ಎರಡೆತ್ತು ಬೆಳ್ಳಿಯ ಬಾರ್ಕೊಲು 
ಹಳ್ಳಾದ ಹೊಲವ ಹರಗೂವ| ತಮ್ಮಯ 
ತೆಳ್ಳನೆ ಹೊಟ್ಟೆ ಹಸಿದೀತು....|| 
ಉತ್ತು ಬಂದ ಎತ್ತಿಗೆ ಹತ್ತಿ ಕಾಳಿಡಿರಮ್ಮ 
ಹತ್ತು ಸೇರಣೆ ಅಳದಿಡಿರಿ / ತಮ್ಮಯ್ಯ 
ಬಿತ್ತಿ ಬಂದವರು ದಣಿದಾರು....! 


ಕುಂಟೆ ಕೂರಿಗೆ ಚೆಂದ ರಂಟೆ ನೇಗಿಲು ಚೆಂದ 
ಜೋಡೆತ್ತಿನಲ್ಲಿ ಹಲುಬೇಯ | ಹೊಡೆವಂಥ 
ಭಂಟ ತಮ್ಮ ದನಿಚೆಂದ ...|| 


ಬೆಳಗು ಆದಾನೇಳು ಬೆಳ್ಳಿ ಮೂಡ್ಯಾವೇಳು 
ಉಣ್ಣು ಏಳು ತಮ್ಮಯ್ಯ ಉಡು ಏಳು | ನೀನು 
ಆಳು ಮಕ್ಕಳಿಗೆ ಧ್ವನಿಮಾಡು ....! 
ಅಣ್ಣ ತಮ್ಮದೀರು ಹೊನ್ನಾರು ಕಟ್ಟಿದರು 
ಚಿನ್ನಾ ದ ಒಂದು ನೊಗವಾಡಿ | ತಮ್ಮಯ್ಯ 
ಚೆನ್ನಾಗಿ ಒಂದಾರ ಹೊಡಿಬಾರೋ .... .. 


ಹಾಲು ಅನ್ನವುಂಡು ಮಾಲೆ ಕೊರಳಿಗೆ ಧರಿಸಿ 
ದೇವೇಂದ್ರನ ಆರಂಭದತ್ತು ಐನೂರು | ತಮ್ಮಯ್ಯ 
ಚೆನ್ನಾಗಿ ಒಂದಾರ ಹೊಡಿಬಾರೋ ....| 


ಒಳ್ಳೆವೆರಡೆತ್ತು ಬೆಳ್ಳಿ ಬಾರಿನ ಚಾವಾಟಿ 
ಹಳ್ಳದಲ್ಲಿ ಉಕ್ಕೆ ಹೊಡೆಯೋನೆ| ತಮ್ಮಯ್ಯ 
ಅವರ ತೆಳ್ಳಾನೆ ಹೊಟ್ಟೆ ಹಸಿದಾವೊ ...| 


ಕಾಡೋರಿ ಕಡಲೆ ಬಣ್ಣಾ ದೋರಿ ಬೆಡಗು 
ಕರೀಗೆ ಮುಂದಾಗಿ ಕುಣಿಯೋದು| ಕೆಂಪೋರಿಯ 
ನೀನ್ ಮಾರಬೇಡ ಮನೆಯ ನಿದುನಾವ....!! 


( ೪೭ ) 


ಹೆಣ್ಣು ಕೊಡಬೇಕು.... 
ಅಣ್ಣಾನ ಮನೆಗೆ ಹೆಣ್ಣು ಕೇಳಲು ಹೋದೆ 
ಹೊನ್ನಿನಗೋಡೆ ಒರಗಿದ್ದ | ಅತ್ತಿಗೆ 
ಪತಿ ಪುರುಷಾಗೆ ಕಣ್ಣು ತಿರುನ್ಯಾಳು...!! 


ಹೊನ್ನಿನಗೋಡೆಒರಗೀದೆ ಅತ್ತಿಗೆ ಬಾಲೆ 
ಸುಣ್ಣಾದ ನೀರು ಒಲೆಮೇಲೆ| ಇಟ್ಟುಕೊಂಡು 
ಅವಳು ಎಮ್ಮೆ ಹಾಲೆಂದು ಎರೆದಾಳು|| 


ಕಣ್ಣು ತಿರುವೋಕೆ ಅನ್ನಿ ಗರ ಮಗಳೇನೆ ? 
ನಿನ್ ಗಂಡನೊಡ ಹುಟ್ಟಿದ ಕಿರುತಂಗೆ | ಬಂದಿ 
ಹೆಣ್ಣಿಗೆ ಮಾತು ಕೊಡುಬಾರೇ .... ! 


ಹೆಣ್ಣಿಗೆ ಮಾತು ಕೊಡುವೋಳು ನಾನಲ್ಲಾ ನಾದುನಿ 
ಸಣ್ಣಂಗಿ ಮೇಲೆ ಸಕಲಾತಿ | ಹೊದ್ದಿರುವ 
ನಿಮ್ಮಣ್ಣ ಚೆನ್ನಿಗನ ಕೇಳಿಕೊಳ್ಳಿ....|| 


ಆಚೇಲಿ ಅಣ್ಣಾನ ಮನೆ ಈ ಚೇಲಿ ತಮ್ಮಾನ ಮನೆ 
ಏಕಾಂತದ ಮನೆ ನಡುಮನೆ 1 ( ಮನೆ 
ಯಾಕೆ ಬಂದೆ ತಾಯಿ ಹೇಳವ್ವ .... 
ಯಾಕು ಬರಲಿಲ್ಲಾ ಮಾತಿಗಾಗಿ ನಾ ಬಂದೆ 
ನಿನ್ನ ತೊಡೆಯ ಮೇಲಿರುವೊ / ಕಂದಮ್ಮೆ 
ಸುಮ್ಮಾನೆ ಹೆಣ್ಣು ಕೊಡು ಬಾರೊ ........! 
ಅಣ್ಣ ನೀ ಕೇಳೊ ಬಿನ್ನವಿಲ್ಲದ ದೊರೆಯೆ 
ನಿನ್ನ ಮಗಳ ನಮಗೆ ಕೊಡಬೇಕು ! ಆ ಚೆಕೇರಿ 
ಹೊನ್ನು ಜೂಜಾಡೊ ಮಗನೀಗೆ.... . 


( ೪೮ ) 


ಇಂದು ಬರುವಾ ತಂಗೆ ನೆನ್ನೆನೆ ಮಾಡುತಿದ್ದೆ 
ಇಂದಲ್ಲಾ ನೆನ್ನೆ ಅವಳೋರು1 ನಮ್ಮ ಣ್ಣಿಗೆ 
ಬಣ್ಣು ಡಿಸಿ ಬಳೆಯ ತೊಡಿಸ್ಯ ವೈ ....|| 


ಅಣ್ಣಯ್ಯ ಶೆಟ್ಟಿ ಚಿನ್ನ ಮುರಿದರೆ ಘಟ್ಟ 
ಚೆನ್ನಪಟ್ಟಣಕೆ ಗನಶೆಟ್ಟಿ | ಅಣ್ಣಯ್ಯ 
ಹೆಣ್ಣು ಕೊಡುಬಾರೋ ಮಗನೀಗೆ....|| 


ಆಬಣ್ಣ ಉಡಿಸೇನು ಆಬಳೆ ತೊಡಿಸೇನು 
ಆಗೋ ಕಲ್ಯಾಣ ಉಳಿಸೇನು| ಅಣ್ಣಯ್ಯ 
ನೀನು ಸುಮ್ಮಾನೆ ಹೆಣ್ಣು ಕೊಡುಬಾರೋ .... ! 


ಕೊಟ್ಟಾರೆ ಕೊಡಣ್ಣ ಎತ್ತಿ ಕೇಳುವಳಲ್ಲಾ 
ಸಿಟ್ಟು ಬಂದರೆ ಶಿವಗಂಗೆ | ಬೀದೀಲಿ 
ಶೆಟ್ಟರ ಮಗಳ ತರುವೇನು.... | 


ಶೆಟ್ಟರ ಮಗಳ ತರಿಸಿ ಮದುವೆ ಮಾಡಿ 
ನನ್ನೂರ ಮುಂದೆ ಮೆರಣಿಗೆ | ಮಾಡುವಾಗ 
ಬಣ್ಣ ಕೆ ಬಾಯಿ ತೆರೆದಾರು .. .|| 


ಬಣ್ಣಾನ ಉಡಿಸೇನು ಬಳೆಯ ತೊಡಿಸೇನು 
ನನ್ನೂರ ಮುಂದೆ ಕರೆಸೇನು | ( ಕರೆಸಿ) ನ್ಯಾಯಮಾಡಿ 
ಆ ಹೆಣ್ಣು ನನಗೆ ಕೊಡಬೇಕು..... ... 


ಹಾಲು ಉಕ್ಕೊ ಹಂಗೆ ನೀನು ಉಕ್ಕೋ ಅಣ್ಣಯ್ಯ 
ಮಾವಿನ ಮರಕೆ ಗಿಣಿಹಿಂಡು | ಕೂತಾ ಗೆ 
ನಾ ಬಂದು ನಿನ್ನ ಮನೆ ಹೊಕ್ಕೆ .... | 


ನಾ ಬಂದು ನಿನ್ನ ಮನೆಹೊಕ್ಕೆ ಅಣ್ಣಯ್ಯ 
ಸಾವಿರ ಶಂಖೀನ ದೇವಾರಕೋಟೆಯ ಒಳಗೆ 
ನಾ ಬಂದು ಕಾಲು ಹಿಡಿದೇನು....|| 


ಕಾಲಿಡಿದ ಕೈಗೆ ಕಡಗ ಮಾಡಿಸಿ ಇಕ್ಕೇನು 
ಬೀಗತನಕ ಮಗಳ ಕೂಡುತೀನಿ... ಅಕ್ಕಯ್ಯ 
ನಾನು ಬೀಗತನಕ ಮಗಳ ಕೊಡುತೀನಿ....! 


ಹಾದೀಲಿ ಆಡೋಳು ಹವಳಾವಕೇಳು 
ಮತ್ತೊಂದು ಕೆಲಸ ಅರಿಯಾಳು ! ತಂಗ್ಯಮ್ಮ 
ಚಿಕ್ಷೆಣ್ಣು ನಿನಗೆ ತರವಲ್ಲ....|| 


ಹಾದೀಲಿ ಆಡಾಲಿ ಹವಳಾವ ಕೇರಾಲಿ 
ಮತ್ತೊಂದು ಕೆಲಸ ನನಗಿರಲಿ | ಅ ತಿಗ 
ನಿನ್ ಬಿನ್ನಾಣೆ ಮಗಳ ಕೊಡಬೇಕು....!! 


ಹಾಲಲ್ಲಿ ಉನ್ನೊಳುತುಪ್ಪಮೊಗೆದು ಆಡೋಳು 
ಆಗೋದ ಕೆಲಸ ಅರಿಯಾಳು! ತಂಗ್ಯಮ್ಮ 
ದೊಡ್ಡಣ್ಣು ನಿನಗೆ ತರವಲ್ಲ....!! 


ಹಾಲು ಅನ್ನ ಉಣ್ಣಾಲಿ ಹವಳ ಕೇರಾಡಲಿ 
ಮೇಗಾಲ ಬದುಕು ನನಗಿರಲಿ | ಅಣ್ಣಯ್ಯ 
ಆ ಹೆಣ್ಣು ನನಗೆ ಕೊಡಬೇಕು....!! 


ಸ್ಯಾಲೆ ಮಾಸಿದಾರೆ ಹಾಲುಕೊಟ್ಟು ಒಗೆಸೇನು 
ಪುತ್ರಾನ ಕಂಡಂತೆ ಸಲುವೇನು| ಅಣ್ಣಯ್ಯ 
ನಾನು ಪುತಾನ ಕಂಡಂತೆ ಸಲುವೇನು.... ! 


( ೫೦ ) 


ಬಟ್ಟೆ ಮಾಸಿದ ತುಪ್ಪ ಕೊಟ್ಟು ಒಗೆಸೇನು 
ಬಾಲನ ಕಂಡಂತೆ ಸಲುವೇನು | ಅತಿಗಮ್ಮ 
ನಾನು ಪುತಾನ ಕಂಡಂತೆ ಸಲುವೇನು... || 


ಆಚೇರ ಕರೆಸ್ಯಾನೆ ಈ ಚೇರ ಕರಸ್ಯಾನೆ 
ಮತ್ತೆ ನಾಲ್ವಾರ ಕರೆಸ್ಯಾನೆ | ಅಣ್ಣಯ್ಯ 
ಮಾತು ಕೊಟ್ಟಾನು ಮಗಳೀಗೆ.... 


ಚಪ್ಪರದ ಹಟ್ಟಲಿ ಒಪ್ಪಿ ರುವ ಸಭೆಗಳಿರಾ 
ನಮ್ಮಣ್ಣಾನ ಮಗಳ ತರುತೀನಿ | ನಾಳೇಯು 
ನ್ಯಾಯ ಬಂದಾರೆ ಮರೆತೀರ....|| 


ಅಂಗಳದ ಹಟ್ಟಿಗೆ ಬಂದಿರುವ ಸಭೆಗಳಿರಾ 
ತಂಗೀಗೆ ಮಗಳ ಕೊಡುತೀನಿ | ನಾಳೆಯು 
ಮಾತು ಬಂದಾರೆ ಮರೆತೀರ....|| 


ನೀವೊಪ್ಪಿ ನಿಮ್ಮ ಸಭೆಯೊಪ್ಪಿ ಅಣ್ಣಾನ ಮಗಳಿಗೆ 
ಹಾಕೇನು ಕೊರಳ ಪದಕಾವ | ಸಭೆಗಳಿರಾ 
ನಾನು ಹಾಕೇನು ಕೊರಳ ಪದಕಾವ....!! 


ವರುಷದ ಮಗುವಿಗೆ ಸರಪಣಿ ಹೆಣೆಸಿನ್ನಿ 
ರಂಬ್ಯಾ ದಳಲ್ಲ ನಿನ ಮಗಳು | ಅಣ್ಣಯ್ಯ 
ನೀವು ವರ್ಷಾಕೆ ಧಾರೆ ಎರೆಕೊಡಿ....!! 


ಮಳೆರಾಯ ಹುಯ್ಯಾಲಿ ಕೆರೆರಾಯ ತುಂಬಾಲಿ 
ಹನ್ನೆರಡುಕೋಡಿ ಹರಿಯಾಲಿ | ತಂಗ್ಯಮ್ಮ 
ಮುಂದೆ ಮಾಡೋನು ಮದ್ವೇಯ....|| 


( ೫೧ ) 


ಚಪ್ಪ ಚಪ್ಪರ ಸಾಕ್ಷಿ ಚಪ್ಪರದ ಕೊನೆ ಸಾಕ್ಷಿ 
ಚಪ್ಪರದಟ್ಟಲಿರುವೋ ಜನಸಾಕ್ಷಿ ಅಣ್ಣಯ್ಯ 
ಮೊದಲಿನ ಹೆಣ್ಣು ನನಗಿರಲಿ....|| 


( ೫೨ ) 


ಎಂದು ಬಂದಿಯಣ್ಣ ಕರೆಯೋಕೆ 


ಚಂದ್ರಗಿರಿಯಿಂದ ತಂಗೆ ಕರೆಯೋಕೆಬಂದ 
ಕಂದಾಗೆ ಹಾಲು ಎರೆಯುತ | ಏನೆಂದಾಳೆ 
ನನ ದುಂಬುಗಾಲಣ್ಣ ಹೊರಗಿರೋ ! | 


ನನ ದುಂಬುಗಾಲಣ್ಣ ಹೊರಗಿರೋ ಅನ್ನೊ ಹೊತ್ತೆ 
ಕಂದಿತು ಅಣ್ಣಯ್ಯ ಕಲಿ ಮುಖ !! 


ಕಂದಿದ ಮುಖಕೆ ಗಿಂಡೀಲಿ ಅಗ್ನಿ ಣಿ ಕೊಟ್ಟು 
ಮಲೆನಾಡಕ್ಕಿ ಸಾಸುವೆ | ನುಗ್ಗೆ ಹೂದು 
ಕೊಪುಗಾರಣ್ಣ ಉಣ್ಣು ಬಾರೋ | | 


ಉಂಡು ಬಂದೆ ಊರಲ್ಲಿ ಮಿಂದು ಬಂದೆ ನೀರಲ್ಲಿ 
ಮೆದ್ದು ಬಂದೆ ಅಂಗಾಡಿ ಬಿಳಿಯಾಲೆ | ತಂಗ್ಯಮ್ಮ 
ನೀನಿದ್ದರೆ ಸಾಕು ಸುಖದಲ್ಲಿ || 


ಹಂಗಂದಣ್ಣಯ್ಯ ಅಂದಲವ ಏಲ್ಯಾನೆ 
ಅ೦ದ ಉದ್ದ ಕೊಂಬೆ ಹಿಡಕೊಂಡು | ಅಣ್ಣಯ್ಯ 
ಎಂದು ಬಂದಿಯಣ್ಣ ಕರೆಯೋಕೆ|| 


ಸೀಗೆ ಚಿಗುತಾಗ ನಾವು ಫಲಬಿಟ್ಟಾಗ 
ನೀನೊಬ್ಬ ಮಗನ ಹಡೆದಾಗ | ತಂಗ್ಯಮ್ಮ 
ಹರುಳಲಿ ನಾಗಾಯಿ ಕಳಿದ್ದೇನು|| 


ಹರುಳೆ ಮಾಗಾಯಿ ನಿನ್ನ ಆಯಗಾದ್ರೆ 
ನನಗೇನು ಕೊಟ್ಟಿರಿ ಅಣ್ಣಯ್ಯ | 


( ೫೦ ) 


ಹತ್ತು ಸುತ್ತಿನ ಬುಗುಡಿನಲಿಪಟ್ಟೆಸೀರೆ 
ರತ್ನಗಿರಿಯೆಂಬೋ ರವಕೇಯ | ಕೊಟ್ಟರೆ 
ನೀನೆಚ್ಚಕ್ಕಲಾಗಿ ಬದುಕವ್ವ | 


ಪಡಶಾಲೆ ಮೇಲೆ ಬರಿ ತೊಟ್ಟಿಲ ಮಡಿಕೊಂಡು 
ಸಿಂತೆ ಮಾಡ್ಯಾಳೋ ಶಿವನೀಗೆ 


ಕಡಜನಗೂಡು ಕಟ್ಟಿ ಕಡುಜಾಣೆ ಬಸಿರಾಗಿ. 
ಬಸಿರನೆ ತಂಗ್ಯಮ್ಮ ಬವಕೇಯ ! ಮಾಡೇನು 
ಹಸನಾದವೆರೆಡು ರವಕೆಯ !! 


ಹಸನಾದನೆರಡು ರವೆಕೇಯ ಹೊಲಿಸೇನು 
ಹಸನೇನು ತಂಗಮ್ಮ ನಿನ್ನ ಎದೆಯು || 


ಮೂರು ತಿಂಗಳ ಬಸುರಿ ಮುಂಗೈ ಮೇಗಲ ಹಸುರು 
ಮಂಜರಗನಾಸಿ ಮಲಗಿರುವ || 
ಮಂದಲಿಗೆಕೊಟ್ಟು ಕಳುನ್ಯಾರೆ | | 


ತಂಗೆ ಗಂಡಾನೆ ನಂಜುಂಡ ಲಿಂಗನೆ 
ತಂಗೆ ಕಳುವಪ್ಪ ತವರಿಗೆ | 


ತಂಗೆ ಕಳುವಾಕೆ ತಿಂಗಾಳ ಬಾಣತಿ 
ಅರಿಷಣದ ಮೈ ವರಿಸಿಲ್ಲ ! ಅತ್ತಿಗೆಬಾಲೆ 
ತ್ರಿಕೆ ಹೇಗೆ ಕಳುನಾಲೆ || 


ತಂಗೆ ಕೊಟ್ಟಿರುವುದು ತಣ್ಣಾನೆ ಮನೆಕಾಣೆ 
ತುಂಬಿದ ಮನೆಯ ಸೊಸೆಯಂಗೆ | ತಂಗ್ಯಮ್ಮ 
ಗಂಗಳನ ಬೆಳಗಿ ಬೆವೆತಾಳೆ || 


ದೇವಂಗದ ಸೆರಗ ಹಿಡಿದೇವು 


ನನ್ ತಮಾನೆ ಐವೋಜಿ ರಾಯಾನೆ 
ನನ್ನಟ್ಟಿ ಮುಂದೆ ಕುದುರೆಯ ಕಟ್ಟಿಕೊಂಡು 
ನನ್ನೆಣ್ಣೆ ದಾರಿ ಬಿಡನಲ್ಲೊ || 


ನನ್ ಹೆಣ್ಣು ತಡವಾದ್ರೆ ನಿನಗೇನು ಸಿಕ್ಕೋದು 
ಮುಂದಲಂಗಡಿಯ ಬಿಳಿಯಾಲೆ | ತಕ್ಕೊಂಡು 
ಮೆಲ್ಲತ ನಡಿಯ ಮನೆತನಕ | | 


ಸೋದರಮಾವಯ್ಯ ಬೀದೀಲಿ ನಾವು ಕಂಡೋ 
ಬನ್ನಿರಿ ಮಾವಯ್ಯ ಮನೆತನಕ | ನಾವು ನಿಮ್ಮ 
ದೇವಂಗದ ಸೆರಗ ಹಿಡಿದೇವು!! 


ಸೆರಗ ಹಿಡಿದೇವು ಸಾವಂತಿಗೆ ಉದಿರಾವು 
ಅಚ್ಚ ಮಲ್ಲಿಗೆ ಅನುರಾಜ | ಉದಿರಾವು 
ಅಕ್ಕ ಯ ಮಗಳೆ ಬಿಡಿಸೆರಗ | 


( ೫೫ ) 


ಆಚೆ ಬಂದು ಬರಹ ಬರೆದಾಳು 


ಅಣ್ಣಾ ನ ಹೆಂಡತಿ ಅನಳ್ಳಾರಿಗೆ ಅತ್ತಿಗೆ 
ನಾ ಬಂದರೆ ಮಂಚ ಇಳಿಯಾಳು | ಅಣ್ಣಯ್ಯ 
ನೀ ಕೊಟ್ಟ ಒಲುಮೆ ಅವಳೀಗೆ!! 


ನನ್ನ ಹೆಂಡರ ಸುದ್ದಿ ನನ ಮುಂದೆ ಹೇಳಬೇಡ 
ನನ್ನೂರಿಗೆ ನೀನು ಬರಬೇಡ| ತಂಗ್ಯಮ್ಮ 
ನೀನಿದ್ದಲ್ಲಿಗೆ ಜವಳಿ ಕಳಿಸೇನು || 


ನಿನ ಜವಳಿ ಉಡಬಲ್ಲೆ ನಿನ ಜವಳಿ ತರಬಲ್ಲೆ 
ಸಾವಿರಕೆ ಕೊಂಡ ಸತಿಪುರುಷ | ಬಂದಿದ್ದಾರೆ 
ನಾನಿದ್ದಲ್ಲಿಗೆ ಜವಳಿ ಬರದೇನು !! 


ತಾಯೇನೆ ನನ್ನನ್ನ ಜೀವ ನನ್ ಮೇಲೆ 
ಜೇನು ಬಿಗಿ ರಾಯ ಕುದುರೇಯ | ಚಂದ್ರ ನಾಥ 
ಆಳು ಕೊಡುರಾಯ ನನಗೊಂದು || 


ಹೋಗಿ ಬರುವೇನು ನನ್ ತವರೀಗೆ 
ನಾರಿ ನೀ ಬರುವೋ ದಿನವೆಂದು || 


ನಾನು ಬರುವಾದು ನಾಳೀಕೆ ತಿಂಗಾಳು 
ಬಾಲಮ್ಮಗೆಬದ್ದು ಅರುಳೋಲೆ| ಇಲ್ಲದತನಕ 
ತಾಯಮ್ಮ ನನ್ನ ಕಳುವಾಳು 17 


ನಾನು ಕುಟ್ಟಲಾರೆ ಕೂಲಿ ಇಕ್ಕಲಾರೆ 
ಕೂಲೇಲ್ಲಿ ಭತ್ತ ಕೊಡಲಾರೆ | ಅಣ್ಣಯ್ಯ 
ಭತ್ತ ಬಿತ್ತಿ ಅಕ್ಕಿ ಬೆಳೆಯಪ್ಪ | 


( ೫೬ ) 


ಹಡೆದೋಳು ನನ್ನ ನ್ನ ಹಣೆಯಲ್ಲಿ ಬರೆಯಲಿಲ್ಲ 
ಹರಿಗೇಲಿ ಒಬ್ಬ ಇದಮುಂಡೆ | ಅವಳ 
ಇಚ್ಛೆ ಬಂದ ಬರಹ ಬರೆದಾಳೆ || 


ಪಡೆದಂಥ ಪಡುವಣೆ ಕೊಡವಿದರೆ ಹೋಗದೆ 
ಅಡವಿ ಈಶ್ವರನ ಗುಡಿಗೊಗಿ! ಬೇಡಿದರೆ 
ಪಡೆದೋಟೆಮಗಳೆ ದುಡಿದ್ದುಣ್ಣೆ|| 


ಪಾಪುಶಿವನೆ ನೀನು ಪರಪಂಚಗಾರನು 
ಲೋಕಾವನೆಲ್ಲ ಸೆರೆಯಾಗಿ ! ಸಲುವಿದರೆ 
ಯಾರು ನಿನ್ನೆ ಣೆಕೆ ಅಳುವೋರು| 


ರಾಯರು ಆಳಿರುವೋ ರಾಜ್ಯವು ತಣ್ಣಗಿರಲಿ 
ಆರುಸಾವಿರದ ಕರಿಮಣೆ | ನಡುವಿರುವ 
ತಾಲಿ ತಣ್ಣಗಿರಲಮ್ಮ || 


ಶೆಟ್ಟಿ ಯರು ಆಳಿರುವೋ ಪಟ್ಟಣವು ತಣ್ಣಗಿರಲಿ 
ಹತ್ತು ಸಾವಿರದ ಕರಿಮಣೆ | ನಡುವಿರುವ 
ಮುತ್ತೆ ತಣ್ಣಗಿರಲಮ್ಮ || 


( ೫೭ ) . 


ಗಾಜಿನ ಚಾವಡಿಗೆ ದೊರೆಯಾದೆ 


ದಪ್ಪ ಮೈ ಯೊನೆದತ್ತೂರಿ ಅಂಗಿಯೋನೆ 
ನಿಚ್ಚ ಒಂದೂರ ಗುರಿಕಾರ | ಅಣ್ಣಯ್ಯ 
ನೀ ಉತ್ತರ ಬಂದಾರೆ ಓದಿಕೊಳ್ಳೋ ||. 


ಉತ್ತರ ಬಂದಾರೆ ಮತ್ತೇನು ಮಾಡಲಕ್ಕ 
ಮಾವನ ಮಗಳು ಅತಿರಂಬೆ| ಕೈಲಿರುವೋ 
ಮುತ್ತಿನುಂಗುರವ ಗೆಲುಬೇಕು | 


ಎಲೆಯ ತೋಟಾಗೆ ಏಳು ಸುತ್ತಿನ ಉಂಗುರ 
ಎಲೆಯುಂಟೋ ಎಲೆಯ ಸುಳಿಯು೦ಟೋ | ತಮ 
ತಾನೊಂಟ ಅಜ್ಞಾನ ಕರೆಯೋಕೆ|| 


ಕರೆಯೋಕೆಹೋಗೋ ತಮ್ಮನಿಗೆ ನಲ್ಲಿಯ ವಸ್ತ್ರ ಬೇಕು 
ಮುಂದೆ ಏಳು ಜನ ಗೆಳೆಯರು ! ( ರ) ಕರೆಕೊಂಡು , 
ತಾನೊಂಟ ಅಜ್ಞಾನ ಕರೆಯೋಕೆ|| 


ಒಂದ ಕಂದನೆತ್ತಿಕೊಂಡು ಒಂದ ಕಂದನ ನೆಡೆಸಿಕೊಂಡು 
ಚಂದ್ರ ಚುಕ್ಕಿಯ ಬೆಳಕಲ್ಲಿ | ತಮ್ಮಯ್ಯ 
ತಾನೊಂಟ ಹಿರಿಯಕ್ಕನ ಕರೆಯೋಕೆ|| 
ನನ್ನೊಂದಿಗುಟ್ಟಿ ನನಗೆ ಬೀಗನಾದ 
ತಾನು ಮೊಗಿನ ವನವಾದ | ಮೈಸೂರ 
ಗಾಜಿನ ಚಾವಡಿಗೆ ದೊರೆಯಾದ || 


ಊರುಮೇಲೆಊರು ದೂರವೇನೋ ತ 
ಗ್ರಾನವಿಲ್ಲವೇನೋ ನನಮೇಲೆ | ತಮ್ಮಯ್ಯ 
ನೀ ಕಾಯೆಂಗೆ ಹೊಡೆದೋ ಕಡುಜಾಣ || 


( ೫೮ ) . 


ಕಾವಲಿಯ ಕೋಡು ಬಾರೇ ! 


ಕಾಲನ್ನ ಕಾಲಕ್ಕೆ ಹಾಲಿನಂಥ ದೀವಳಿಗೆ 
ನಾನು ಸಂಪಳಿಗೆ ಕಲಿಸೇನು | ನೆರಮನೆ 
ನಾದುನಿ ಕಾವಲಿಯ ಕೋಡುಬಾರೇ || 


ನಮ್ಮ ಕಾವಲಿಯ ಇನ್ನೊಬ್ಬರು ಕುಂಡೋಗಿ 
ಎಣ್ಣೆ ಹಚ್ಚದಲೆ ಸಿಡಿಸ್ಯಾರೆ ! 


ಎಣ್ಣೆಯ ಹಚ್ಚೇನು ಬೆಣ್ಣೆಯ ಸವರೇನು 
ಸಣ್ಣ ಸೌದಿಕ್ಕಿ ಉರಿಸೇನು| ನಾದುನಿ 
ಹಸಿದ ಕಾವಲಿಯ ಕೊಡು ಬಾರೇ || 


ಅಣ್ಣ ಹಸಿದರಲ್ಲಾ ತಮ್ಮ ಹಸಿದರಲ್ಲಾ 
ನನ್ನ ಏಳು ಬಳಗಾವೆ ಹಸಿದಾನೆ 1 ( ಲಿ) ಅತ್ತೀಗೆ 
ನನ್ನ ಕಾವಲಿಯ ಕೊಡಲಿಲ್ಲ || 


ಚಂದ್ರ ಗಾವಿ ಪಾಗ ಅಂದಕೆ ಸುತ್ತಿರುವೋರು 
ಚಂದ್ರನ ಕೇಳೋ ಮೈ ದುನ | ನಿಮ್ಮಕ್ಕ 
ಬೆಂದ ಕಾವಲಿಯ ಕೊಡಲಿಲ್ಲ || 


0 


ಕಡಗದ ಕೈ ಯೋಳೆಕಡಿ ಜಾಣೆ ಅತ್ತಿಗೆ ಕೇಳೆ 
ಕಡುಬು ಮಾಡಿ ಕಾಯ ತೊವೈಮಾಡಿ | ಕಾವಲಿಯ 
ಕೊಡದ ನಾದುನಿಯ ಕರೆದ್ದು || 


ಬಂದೀಯ ತೋಲೋಳೆಕೆಂಬಲ್ಲಿನ ನಾದುನಿ 
ಬಂದೋಗೆನಮ್ಮ ಮನೆತನಕ || 


ಉಗ್ಗೆ ಹುಳಿಸೊಪ್ಪು ನುಗ್ಗೆ ಕಾಯಿ ತೋಳದ 
ಇದ್ದೂರ ಗರತಿ ಹಿರಿಯಕ್ಕ ! ( ನ) ಮನೆಯಾಗೆ 
ಈಗ್ಗು೦ಡೆ ಅತ್ತೀಗೆ ಹಸಿವಿಲ್ಲ | | 


ಹೋಳಿಗೆ ಹುಳಿ ಸೊಪ್ಪು ಬಾಳೆಕಾಯಿ ತೊಳದ 
ಆಗ್ರದಗರತಿ ಹಡೆದಮ್ಮ ( ನ) ಮನೆಯಾಗೆ 
ಈಗ್ಗು೦ಡೆ ಅತ್ತಿಗೆ ಹಸಿವಿಲ್ಲ | | 


ಹಸಿವಿಲ್ಲವೆಂದು ಕುಸುಲಾದ ಮಾತೇನೆ 
ಹಸುಮಗಳ ತಂಗಿ ಉಣ್ಣು ಬಾರೇ | 


ಒಂದ ಎತ್ತಿಕೊಂಡು ಒಂದ ನೆಡಸಿಕೊಂಡು 
ಒಂದರ ಮುಂಗಯ್ಯ ಹಿಡಕೊಂಡು / ತಂಗ್ಯಮ್ಮ 
ಬಂದಾಳು ಅಣ್ಣಯ್ಯ ಅರಮನೆಗೆ || 


ಉಂಡಾಳು ಹುಟ್ಟಾಳು ವಿಳ್ಳೇವಮೆದ್ದಾಳು 
ಕುಂತಾಳು ಅಣ್ಣಯ್ಯ ನಡುಮನೆಗೆ || 


ಚೆಂಬಿಗರ ಮನೆಯಾಗೆ ಒಂದಿದ್ರೆ ಒಂದಿಲ್ಲ 
ಚೆಂಬೆ ದೊಡೇರಿ ಮದಗಾವೆ | ( ಮುದಗದ ) ಪೇಟ್ಯಾಗೆ 
ಒಂದೆ ಕಾವಲಿಗೆ ಹಣ ಒಡ್ಡ || 


( ೬೦ ) 


ಊರಗೌಡರ ಮಗಕಾಣೆ 


ತಮ್ಮಯ್ಯ ಶೆಟ್ಟಿ ಚಿನ್ನ ಮುರಿದರೆ ಗಟ್ಟಿ 
ಸಣ್ಣ ಯಾಲಕ್ಕಿ ಮೆಣಸೀನ! ಏರೀಗೆ 
ನನ್ ಬಿನ್ನಾಣೆತೋಳಕೊಡುಬಾರೇ || 


ಏರಎನ್ಯಾರೋ ತೋಳಕೊಡುವೋನ್ಯಾ 
ಹೋರಾಡೋನ್ಯಾರೋ ಮಳಿಗೇಲಿ | (ಮಳಿಗೆ) ಬಾಗಿಲಲ್ಲಿ 
ಹೋಲಿಕೆ ತಮ್ಮ ಧ್ವನಿಯಂಗೆ || 


ಗಿಡ್ಡಾಳು ತನ್ನ ಯ್ಯ ಗಿಡಗನ ಬೇಟಿ ಹೋಗುವಾಗ 
ಮದ್ದೂರಸೂಳೆ ಮರನೇರಿ | ಏನಂದಾಳೆ 
ಗಿಡ್ಡಾಳು ಯಾರ ಮಗನವ್ವ || 


ಯಾರ ಮಗನವ್ವ ಸೇರು ಬೆಳ್ಳಿ ಉಡುದಾರ 
ನಾರೀಲಿ ವಜ್ರದ ಲಳದಾತಿ | ತಮ್ಮಯ್ಯ 
ನಾನ್ಯಾರೆಂದು ಗುರುತು ಹಿಡಿಯಾಲಿ || ... 


ಯಾರ ಮಗನೆಂದಾರೆ ನಾನೇನೇಳಲಕ್ಕ 
ಆನೆಬಾಗೂರ ಅತಿಗುಪ್ಪೆ 1 ಜವನಹಳ್ಳಿ 
ನಾನು ಊರಗೌಡರ ಮಗ ಕಾಣೆ | .. 


( ೬೧ ) . 


ಗಂಡಾನ ಭಾಗೈವೆ ಘನಭಾಗ್ಯ 
ಒಂಟೆಸಾಲ ಅರಮನೆಗೆ ಹೋಗೋನ ಬಾರೋ ದೊಡ್ಡಣ್ಣ 
ಒಂಟೆಗ್ಲಾಕೋ ಜಲ್ಲೆ ನನಿಗ್ಯಾಕೋ || 


ಆನೆಸಾಲ ಅರಮನೆಗೆ ಹೋಗೋನ ಬಾರೋ ಚಿಕ್ಕಣ್ಣ 
ಆನೆಗ್ಲಾಕೋ ಜಲ್ಲೆ ನನಿಗ್ಯಾಕೋ || | 


ಯಾವಗಿದ್ದಾರೆ ಕಾಯಿ ತೀರಿಹೋಗಬೇಕು 
ಮೇಲಿನ ಮೋಕ್ಷಾನ ಪಡೆದೇವು! ಕೈಲಾಸದ 
ಘನ ಲಿಂಗ ಪೂಜೆಗೆ ಹೊದಿಗ್ಗೆವು|| 


ಅವರಾಗಿ ಕಳುವಲಿಲ್ಲಾ ನಾಸ್ಟಾಗಿ ಹೋಗಲಿಲ್ಲಾ 
ಏರಿ ಕನ್ನೇರು ನನ್ನೆ ಒಲಿದಾರು | ಅಣ್ಣದೀರೆ 
ಒಂದಿನಕೊಟ್ಟು ಕಳುವಿಕೊಡಿರಿ | 


ಮುತ್ತಿನ ಕೊಡಕೆ ರತ್ನಾದ ಸಿಂಬೆನಿಟ್ಟು 
ಮುತ್ತೈದೆಕೆಂಚಮ್ಮ ಕೆರೆಯಾಗೆ | ಹೋಗುತಾಳೆ 
ಜಲಿಬನ್ನಿ ಹಸುಳೇರ || 


ಹತ್ತಿ ಆನೆಕಾಳು ಹತ್ತೆಂಟು ಧಾನ್ಯವು 
ಕಾಳೆ ಸೊಸೆಯ ಮಡಲೀಗೆ | ಬಸವನ 
ಪ್ರಸಾದ ಕಂಡು ಕಂಡಲ್ಲಿ ಉದರೀಸೆ || 


` ಹಟ್ಟಿಯ ಬನಗಳ ಮುಟ್ಟ ದೀರೋ ಬಸವಣ್ಣ 
ಗಾಳಗಿ ಕಡುಪಾಪಿ | ನಿನ ಕಂಡಾರೆ 
ನಿನ್ ಹೊಟ್ಟೆಯ ಮೇಲಕೆ ಹೊಡೆದಾಳೆ || 


( ೬ .೨ ) 


ಓಣಿಯ ಬನಗಳ ಮೇಯದೀರೋ ಬಸವಣ್ಣ 
ಗಾಯಾಳಗಿ ಕಡುಪಾಪಿ | ನಿನ ಕಂಡಾರೆ 
ನಿನ್ ಬಾಯಿಯ ಮೇಲೆ ಹೊಡೆದಾಳು || 


ಕಿತ್ತು ಹುಲ್ಲು ಮೇದಾರೆ ತಿಪ್ಪೆ ಗೆ ಸೋಪಿತವಾದೆ 
ನನ್ನ ಪ್ಪ ಬಸವಣ್ಣ ಹೊಡೆಹುಲ್ಲು | ಮೇದಸಗಣಿ 
ಕಾದ ಬೂದಿಯಾಗಿ ಪುಟವೇರಿ ! ಬಸವಂಗ 
ದೂರಾಲ ಮಾವ೦ತೋರೆ ಕೈ ಕೊಳ್ಳೆ || 


ಅಡವಿಹುಲ್ಲು ಮೇದಾರೆ ಗೋಡಿಗೆ ಸೋಪಿತನಾದೆ , 
ನಮ್ಮ ದೇವಾರ ಬಸವಣ್ಣ ಹೊಡೆಹುಲ್ಲು | ಮೇದಸಗಣಿ 
ಕಾದಬೂದಿಯಾಗಿ ಪುಟವೇರಿ | ಬಸವಂಗ 
ದೂರಾದ ಮಾವಂತೋರೆಕೈ ಕೊಳ್ಳೆ | | 
ಚೆಂಬೂರಾಯರ ಮನೆಗೆ ಉಂಬೋಕೆ ನಾವು ಹೋದೇವು 
ಅವರೊಂದೀದ ಭೂಮಿ ಬೆಳೆಯಾಲಿ | ಗೌಡಣ್ಣನ 
ರಂಬೇರಿಟ್ಟವರೆ ಸ್ಥಿರವಾಗಿ || 


ತೋಟರಾಯರ ಮನೆಗೆ ಊಟಕೆ ನಾವು ಹೋದೇವು 
ಅವು ನಾಟೀದ ಭೂಮಿ ಬೆಳೆಯಾಲಿ | ಗೌಡಣ್ಣನ 
ನಿಸ್ಟ್ರೇಟ್ಟೋಲೆಸ್ಥಿರವಾಗಿ | 
' ಸಂದು ಮುಗಿಯೋದಕಿನ್ನ ತಂದಾಳೆ ವಿಭೂತಿ 
ಲಿಂಗವಂತರ ಮಗಳಾಕೆ | ಶಂಕರನ್ನು 
ಗಂಡಾನ ಭಾಗೈವೆ ಘನಭಾಗ್ಯ || 
ಹಾಡು ಮುಗಿಯೋದ ಮುನ್ನ ನೀಡ್ತಾಳೆ ವಿಭೂತಿ 
ಶೀಲವಂತರ ಮಗಳಾಕೆ | ಶಂಕರಮ್ಮ 
ಬಾಲಾರ ಬಾಗೈವೆ ಘನಭಾಗ್ಯ || 


ಸಂಗಾಡವಿಲ್ಲಾ ಶಿವಬಂದಾ 


ತುಂಬಿದ ಕೆರೆಗೆ ತೂಬು ನೆಟ್ಟವಯ್ಯಾರೇ 
ತಾಯಿ ಗಂಗ್ಯಮ್ಮ ನಿನನಗೆ ನೆಟ್ಟತೂಬು 
ತಿಂಗು ತಿಂಗಳಿಗೆ ಹರಿದಾವು || 


ಗಂಗೆ ತಡಿಯಲ್ಲಿ ಒಂದೊಂದರೊಂದಿಲ್ಲ 
ಹೊಂಗೆ ಮರವಿಲ್ಲ ನೆರಳಿಲ್ಲ ! ಗಂಗ್ಯಮ್ಮ 
ಸಂಗಾಡವಿಲ್ಲಾ ಶಿವಬಂದಾ | | 


& 


A 


( ೬೪ ) 


ಬಾಳಗೆಟ್ಟವರಿಗೆ ಕೊಡಬೇಡ 


ಅಕ್ಕ ತಂಗೇರಾಟ ಹುಟ್ಟಿದ ಮನಿಯಾಗೆ 
ದೇವಗನ್ನೆ ರಾಟ ಕೆರೆಯಾಗೆ ! ನೆರೆ ಒಳ್ಳೆ ದಲ್ಲಾ 
ದೇವಗನ್ನೆ ರಾಟ ಕೆರೆಯಾಗೆ ಅಣ್ಣಯ್ಯ 
ನಿನ್ನಾಟ ಗರಡಿ ಮನೆಯಾಗೆ | 


ಹೆಂಡರು ಸಿಕ್ಕಳೆಂದು ಹೆಗಲಮೇಲೊತ್ತುಕೊಂಡು 
ತಂಗಿ ಮುಂಗೈ ಯಲಿ ಹಿಡಕೊಂಡ| ಅಣ್ಣಯ್ಯ ನೆರೆ ಒಳ್ಳೆದಲ್ಲ 
ಲಿಂಗವಿಲ್ಲದ ಗುಡಿಗೆ ಹೋಗುತಾನೆ | ನೆರೆ ಒಳ್ಳೆದಲ್ಲ H " 


ಹೆಣ್ಣ ಹೆರಬೇಡ ಹೆರರಿಗೆ ಕೊಡಬೇಡ 
ಹೆತ್ತ ತಾಯಿ ತಂದೆ ಬಯ್ಯ ತಾರೆ | ಅಣ್ಣಯ್ಯ ನೆರೆ ಒಳ್ಳೆದಲ್ಲ 
ಬಾಳಿಗೆಟ್ಟಯ್ಯಗೆ ಹೆಣ್ಣು ಕೊಡಬಹುದೆ | ನೆರೆ ಒಳ್ಳೆದಲ್ಲ || 


ಬತ್ತಿದೆಲ್ಲೆಂತ ಬರಿಯ ಬಾಯೆಲೇಸು 
ಬಾಳುಗೆಟ್ಟ ವರಿಗಣ್ಣ ಕೊಡಬೇಡ ತಾಯಮ್ಮ ನೆರೆ ಒಳ್ಳೆದಲ್ಲ 
ನಾವಿಟ್ಟ ಗು ಬಟ್ಟೆ ಗು ನಲುಗಿದೋ 1 ನೆರೆ ಒಳ್ಳೆದಲ್ಲ || 


ಇಟ್ಟಿಗು ಬಟ್ಟಿಗೆ ನಲುಗಿದೋ ತಾಯಮ್ಮ 
ಬಾವಿಗೆ ನೂಕೆ ಹಡೆದಮ್ಮ ! ನೆರೆ ಒಳ್ಳೆದಲ್ಲ | 


( ೬೫ ) 


ಹುಚ್ಚೇನೆ ನಿನಗೆ ಬೆಸ್ತೇನೆ 


ದೀವಳಿಗೆ ಹಬ್ಬ ದೇವಲೋಕಕೆ ದೊಡ್ಡ ಬ್ಬ 
ದೋಸೆ ಸಂಪಳಿಗೆ ತಿರುಗಿದ್ದೆ ! ನೀನು 
ಹೊನ್ನ ಕಾವಲಿಯ ಕೊಡು ಬಾರೇ | | 


ಹೊನ್ನ ಕಾವಲಿಯಕೆ ಡುವೋಕೆ ನನ್ನೊಬ್ಬಳು ಕುಂಡೋಗಿ 
ಎಣ್ಣೆ ಸಾವರಿಸಿ ಆಡಿಸ್ಕವಳೆ | 


ಎಣ್ಣೆ ಸವರೇನು ಬೆಣ್ಣೆಯ ಸವರೇನು 
ಸಣ್ಣ ಸೀಳೊಟ್ಟ ಉರಿಬೇನು | ನೀನು 
ಹೊನ್ನ ಕಾವಲಿಯ ಕೊಡು ಬಾರೇ || 


ಬಾಗಿಲಲ್ಲಿ ಕೂತುಕೊಂಡು ಜೋಕುಮಾಡೋ ಹೆಣೆ 
ಹೊನ್ನ ಕ ಕಾವಲಿಯ ಕೊಡಳಂತೆ | ರಾಯರೇ 
ನೀವುದೋಸೆಸಂಪಳಿಗೆ ಕುಡಿ ಬನ್ನಿ ... 


ದೋಸೆ ಸಂಪಳಿಗೆ ಕುಡಿಯೋಕೆಎಲೆನಾರಿ 
ಹುಚ್ಚೇನೆ ನಿನಗೆ ಬೆಪ್ಪನೆ|| 


ಚೆನ್ನರಾಯಪಟ್ಟ ದ ಹೊಸ ಬೀದೀಲಿರುವ 5 
ಹೊತ್ತು ಮಾರುವ ಹೊಸಕಲ 1 ತಂದು CS 
ಹಸನಾಗಿ ದೋಸೇಯನುಯ್ತು .... 


ಕಲ್ಲು ಕೊಡದು ಕೊಡದಕ್ಕಿ ಹೊಸಕಲ್ಲ ತಂದಿರಿಸಿ 
ಹಸನಾಗಿ ದೋಸೆಹೊದವಿಸಿ | ನಿನಕಲ್ಲ 
ಕೊಡದಕ್ಕ ಉಣ್ಣು ಬಾರೇ || 


( ೬೬ ) 


ಹಾದಿಗೆ ಅಂದುಲುವ ಕಳುವಪ್ಪ 


ಹಾಲೂರು ಬೇಲೂರು. ಅದು ನನ್ನ ತೌರೂರು 
ನಾನು ಆಗೋಗಿ ಆಗ ಬರಲಾರೆ : ತಮ್ಮಯ್ಯ 
ಹಾದಿಗೆ ಅಂದುಲನ ಕಳುವಪ್ಪ || 


ಅಂದುಲ ಸಯ್ಯ ವಾಗಿ ಬಂದವಳೆ ನನ್ನ ಕೈ 
ಮುಂದೊಂದು ಆಲದ ಮರದಡಿಯ ಅಕ್ಕ ಯ್ಯ 
ನಿಂದೀರೆ ನೀನು ಮನೆಗೋಗಿ| ನಾನೀಗ 
ಸುಂದಾರಿ ಕೇಳಿ ಬರುತೀನಿ || 


ಅಂದುಲ ಸಯ್ಯ ವಾಗಿ ಬಂದವಳೆ ನನ್ನ ಕೈ 
ನೀನು ಅಕ್ಷರದಿಂದ ಕರೆಯೋಗೆ|| 


ಅಕ್ಕರದಿಂದ ಕರೆಯೋಕೆ ನನ್ನ ಅಕ್ಕನಲ್ಲಾ ತಂಗ್ಯಲ್ಲಾ 
ಅವಳ ಹೆತ್ತಮ್ಮನಿದ್ದಾರೆ ಕರೆಯಾಲಿ | 


ಪಾಪುಗೇಡಿ ತಮ್ಮ ಮನೆಗೆ ಯಾಕು ಬಂದೆ ಅಕ್ಕಯ್ಯ 
ರಾಕಾಷಿಯವಳೆ ರವಿನವಳೆ | ಅಕಯ್ಯ 
ತೌರೂರಕೋಟೆಯ ನೋಡಿ ತಿರುಗಪ್ಪ || 


ಕಟ್ಟದ ಬುತ್ತಿ ಯಾವೆ ಕಡಲೆ ಬೆಂಗಾಳವೆ 
ನಿಟ್ಟೂರ ಸಂತೆ ನೆರಳಾವೆ | ತಮ್ಮಯ್ಯ 
ನೀನು ಹೆಚ್ಚಿಕ್ಕಲಾಗಿ ಬದುಕಯ್ಯ | 
ತೌರು ತೊರೆಂದು ನೀ ಅಕ್ಕರದಿಂದ ಬಂದೆಯಲ್ಲಿ 
ತೌರಲ್ಲಿ ತೆರು ಮನೆಯೆಲ್ಲೆ || 


( ೬೭ ) 


ತೌರು ತೌರೆಂದು ನೀ ಅಕ್ಕರದಿಂದ ಬಂದೆಯಲ್ಲಿ 
ತರಿತ್ತ ತೌರ ಮನೆಯಿತ್ತ | ಕಂದಯ್ಯ 
ನನ್ನ ಚಿಕ್ಕೋಳುನಾದುನಿ ನುಡಿದಾಳೆ 1 ( ನುಡಿದ) 

ಕಾರಣದಿಂದ 
ಅವಳಟ್ಟಯ ಕಲ್ಲ ಹತ್ತಲಿಲ್ಲಾ || 


. 


. . 4 


P . RT 


( ೬೮ ) 


ದಿಲ್ಲಿ ಆಳೋರ ಮಗ ಕಾಣೆ 


ಮೈಸೂರು ಆಳೋ ಮದ್ದಾನೆ ತಮ್ಮಯ್ಯ | 
ವಜ್ರಂಗಿ ಪೇಟೆಗೆ ಹೋಗುವಾಗ ತಮ್ಮಯ್ಯ 
ಮಧುಗಿರಿ ಸೂಳೆ ಮರಣ್ಣೀರಿ! ಕೇಳ್ತಾಳೆ 
ಮುದ್ದು ನೀನ್ಯಾರ ಮಗನಯ್ಯ | 
ಯಾರ ಮಗನಾದ್ರೆ ಏನು ಕೊಡುವೆ ಹೆಣೆ 
ಇಲ್ಲಿಗೆ ರಾಯ ದುರ್ಗಾನೆ | ಕದಬಹಳ್ಳಿ 
ದಿಲ್ಲಿ ಆಳೋರಮಗ ಕಾಣೆ || 


ಚಿಕ್ಕೋನು ತಮಯ್ಯ ಚಿಣ್ಣೆನಾಡಿದ 
ಕೋಲುನಿಟ್ಟೂರ ತಾಕಿ ನಿಜುಗಲ್ಲೆ | 
ಕೋಲುನಿಟ್ಟೂರ ತಾರೆ ನಿಜುಗಲ್ಲ ಸೂಳೇರ 
ಕುಪ್ಪು ತಾಕಿ ಕೀಲು ಸಡಿಲ್ಯಾವೆ || 


ಚಿಕ್ಕೋನು ತಮ್ಮಯ್ಯ ಸೀಲ್ಯಾಕೆ ಹೋಗುವಾಗ 
ಚಿಗುರಿದ ಹೊಂಬಾಳೆ ನಗುತಾವೆ | 
ಚಿಗುರಿದ ಹೊಂಬಾಳೆ ನಗುತಾವೆ ಹೂವಿನೊರ 
ಚಿಕ್ಕಣ್ಣು ಬಾಯ ಬಿಡುತಾಳೆ || 


ದೊಡ್ಕೊನು ತಮ್ಮಯ್ಯ ದುರ್ಗಾಕೆ ಹೋಗುವಾಗ 
ಬಿಡಿಯಾದ ಹೊಂಬಾಳೆ ನಗುತಾನೆ | 
ಬಿಡಿಯಾದ ಹೊಂಬಾಳೆ ನಗುತಾವೆ ಹೂವಿನೊರ 
ದೆಡೆ ಣು ಬಾಯ ಬಿಡುತಾಳೆ || 


( ೬೯ ) 


ಮೇಘಲೋಕದಲ್ಲಿ ಮೊಳಗೀದೋ 


ರಾಮಗಿರಿ ಹೆಣ್ಣೆ ರಾಯರಡೋ ಚೆಂಡೆ - 
ನೀರಿಗ್ಯಾಕೋದೆನಿಜಗೆಂಪೆ | ಸೀತಮ್ಮ . 
ರಾಮಾರು ಬಾಣ ಬಿಡುತಾರೆ | 


ರಾಮಾರು ಬಿಟ್ಟ ಬಾಣ ಎಲೆಲ್ಲಿ ಹೋದಾವು 
ರಾಮಾರ ತಮ್ಮ ಲಕ್ಷ್ಮಣ | ಬಿಟ್ಟ ಬಾಣ 
ಮೇಘಲೋಕದಲ್ಲಿ ಮೊಳಗಿದೋ || Aಲ್ಲಿ 


( ೭೦ ) 


ಚಿಂತೆ ಮಾಡ್ಯಾಳು ಶಿವನೀಗೆ 


ಸಂತೋಷದಲಿ ನಾನಿದ್ದೆ ಚಿಂತೆ ಮಾಡ್ಯಾಳು ಶಿವನಿಗೆ 
ಚಿಂತಿಗೆ ಒಳಪಡಿಸಿದರು ಸಾವಂತಿಗೂ ವ | ಮುಡಿಯೋಳ 
ಮಂಡೆಯ ಮೇಲೆ ಹುಲ್ಲ ಹೊರಿಸಿದರು || 


ಸಂತೋಷದಲಿ ನಾನಿದ್ದೆ ಚಿಂತೆ ಮಾಡ್ಯಾಳು ಶಿವನೀಗೆ 
ಚಿಂತಿಗೆ ಒಳಪಡಿಸಿದರು ಮಲ್ಲಿಗೂ ನ 1 ಮುಡಿಯೋಳ 
ಮಂಡೇಯ ಮೇಲೆ ಬಾಲಂಬೆಹುಲ್ಲ ಹೊರಿಸಿದರು || 


ಸಂತೋಷದಲಿ ನಾನಿದ್ದೆ ಚಿಂತೆ ಮಾಡ್ಯಾಳು ಶಿವನೀಗೆ 
ಚಿಂತೆಯೇಕೆ ತಾಯಿ ಶಿವಕೊಟ್ಟ ಭಾಗ್ಯವೇಕೆ | ಎಲೆಬಾಲೆ 
ಸಂತೋಷವುಳ್ಳವರು ನಗುತಾರೆ || 
ನಕ್ಕರೆ ನಗಬೇಳೆ ಚಿಕ್ಕ ಸತಿಯಾದ ಬಾಲೆ 
ಚಿಕ್ಕಂದಿನಲ್ಲಿ ಹಣೆಯಲ್ಲಿ ಬರೆದಂತೆ ರ. 
ತಪ್ಪಿದೋ ತಾಯಿ ನಡೆ ಮುಂದೆ || 


( ೬೧ ) 


ಇದು ಏನು ರಾಯ ಹೊಸ ಗಾಯ 


ಅರಗಿನ ಗುಡ್ಡ ಗಿ ಪುಣಗಿನ ಬೇಟೆನಾಡಿ 
ಬಾಯಾರಿ ಬಂದೇ ಕೊಡು ನೀರ | 


ನೆನ್ನೆ ತಂದ ನೀರು ಮೊನ್ನೆ ಮಾಡಿದ ಅಡಿಗೆ 
ನಿನ್ನಂತನೊಬ್ಬ ದೊರೆಮಗ | ( ನ) ಕುಟ್ಟಾಡಿ 
ನಿನ್ನಾಣೆನೀರು ತರಲಿಲ್ಲ || 


ನಮಾನೆ ಕಿನ್ನು ರಿ ಮೇಲಾದ ಕಿನ್ನು ರಿ 
ಬಾರಿಸೋದನಿಗೆ ಬಡಿಗಲ್ಲು | ಹವಳಕೊಟ್ಟೆ 
ಆಡಿ ಓದೋನಿಗೆ ವನದೇಶ | 


ಬೆಳ್ಳನೆ ಬೆಳಕಿನಾಗೆ ಬಿಳಿಯ ನಂದಿಕೇರಿ 
ಕಳುವಿಗೆ ಹೋಗಿ ಬಳಲಾರೆ | ( ಬಳಲಿ ಬಂದ 
ರಾಯರಿಗೆ ಉಗುರಲ್ಲಿ ಅಗ್ನಿ ಯ ಬೆರಸೇನು 

( ಬೆರಸಿ) ಚೆ೦ಬು ಕೈಗೆಕೊಟ್ಟು 


ರಾಯರ ಬೆನ್ನ ಹೊರಸುತ | ಕೇಳ್ತಾಳೆ 
ಇದು ಏನು ರಾಯ ಹೊಸಗಾಯ 


ನಿನ್ನೂರ ಮುಂದೆ ಚಿನ್ನದ ಸಿಗರೆ ( ಡಿ 
ಬಾಣಾವ ಸೇದಿ ಬಿಡುತ್ತಿದ್ದೆ ! ಎನ್ನ ರಿಸಿ 
ಸೀಗೆ ಮೈ ಬಣ್ಣ ಕೆಡಿಸ್ಯಾಳೆ 


ನಿಂಗಮ್ಮ ನೀಲಮ್ಮ ನಿನ್ನ ನನ್ನ ಗೆಣತೀರ 
ಮಣ್ಣಿನಕೊಡಕೆ ಮಳಲಾಗೆ | ಮಳಲ ಸಿ೦ಬೆ ಮಾಡಿ 
ಸೀಗೆ ಮೊದಲಿಸಿ ಬರುವಾಗ | 


( ೭೨ ) 


ಏನೆಲೆ ಸೀಗೆ ಒಳ್ಳೇಳೆಂಬುತ್ತಿದ್ದೆ 
ರಾಯಾರ ಮೈ ಬಣ್ಣ ಕೆಡಸಿದೆ | 


ನಿಮಾ ನೆ ಪುರುಷಾರು ನನಗಿಂತ ಹಿರಿಯಾರು 
ನನ್ನ ಮೇಲೆಎರಡು ಬಗೆದೇನೆ | 


ಸೀಗೆ ಸೀಗೆ ಎನ್ನೂ ತ ಸೀಗೆಗೋಳುಯ್ಯ ಕೊಂಡೆ 
ಮತ್ತೆಲ್ಲಿಹೋಗಿದ್ದೆ ಜಗಪುಂಡ | 


ಹೆಂಚಿನ ಮನೆ ಕಾಣೋ ಕಂಚಿನ ಕದ ಕಾಣೋ 
ಮುತ್ತಿನ ತೊಲೆ ಜಂತದ ಮನೆಕಾಣೇ | ಅದರೊಳಗಿರುವ 
ಸತ್ಯ ಎಂಬೋ ಘನ ಸೂಳೆ| ಮನೆಯಾಗೆ 
ಈಗಿದ್ರು ನಿಮ್ಮ ಪುರುಷಾರು || 


ಸತ್ತ ಸರ್ಪನ ತಾರೇ ಸತ್ಯ ಮಾಡೋಣ ಬಾರೇ 
ಹೆತ್ತ ತುಪ್ಪವ ಹದಮಾಡೆ | ಗಂಡ ಹೆಂಡರು 
ಸತ್ಯ ಮಾಡೋಕೆ ಬೆಳಗಾದೊ || 


( ೭೩ ) 


ಕೊಟ್ಟೆನೆಂದಾರೆ ಮಗಳಿಲ್ಲಾ 


ಅವಳಿಗೆ ಅವರಣ್ಣ ಅವಲಕ್ಕಿ ಕಳಿನ್ಯಾನೆ 
ನನ್ನಿಗೆ ನನ್ನಣ್ಣ ಬಡವಾನೆ | ಬಾಳೇಯ 
ಸುಳಿಯಾಗೆ ಗುಳಿಗೆ ಕಳಿನ್ಯಾನೆ || 


ತಮ್ಮ ನ ಬರಹೇಳಿ ತನಗೇಲಿ ಉಂಬೋನ 
ಒಟ್ಟಿಗೆ ನೂರೆಲೆಯ ಮೆಲುವೋನ| ತಮ್ಮಯ್ಯ 
ಹೆಣ್ಣು ಕೊಟ್ಟನು ಬರಹೇಳಿ|| 


. 


ಕಟ್ಟಾಣೆ ತವಾಗೆ ಹೊಟ್ಟೆಯಾಗೆ ಕಳ್ಳಿಲ್ಲ 
ಕೊಟ್ಟೆನೆಂದಾರೆ ಮಗಳಿಲ್ಲ ತಮ್ಮಯ್ಯ 
ಬಿಟ್ಟೆ ನೆಂದಾರೆ ಮನಸಿಲ್ಲಾ 


ಕಣ್ಣು ಹುಬ್ಬು ಎರಡಂಗ ಕನ್ನೆ ಹೆಣ್ಣಿನ ಸಂಗ 
ಪನ್ನಂಗದೊಳಗೆ ಚದುರಂಗ | ಆಡೋನೆ 
ನನ್ನನ್ನ ನಿನ್ನ ಮಗನೇನೆ | 


ಎದೆಭುಜ ಎರಡಂಗ ಹರದಿ ಹೆಣ್ಣಿನ ಸಂಗ 
ಅರಮನೆಯೊಳಗೆ ಚದುರಂಗ | ಆಡೋನೆ 
ಹಡೆದನ್ನು ನಿನ್ನ ಮಗನೇನೆ || 


( ೭೪ ) 


ನೋಹಾನ ಮುದ್ದು 


ಗೆಜ್ಜೆ ಕಾಲು ಕಡಗ ವಜ್ರ ದಾಭರಣ 
ಸಜ್ಜೆ ಯಿಂದ ಧರಿಸಿ ಎಳ್ಳ ಕೈ ನೋಡಿನಿಲಿಸಿ 
ಬೇಗ ಬಾರೋ ನೋಹಾನ ಮುದ್ದು 
ಬಾಲ ಲೀಲೆತೋರು ಬಾರೋ ಮೋಹಾನ ಮುದ್ದು 


ಗೋಲಿ ಆಟಗಳ ಮೇಲೆ ಗಾಜುಗಳ 
ಮತ್ತೆ ಬುಗುರಿಯಾಟ 
ಬೇಗ ಬಾರೋ ಮೋಹಾನ ಮುದ್ದು . 
ಬಾಲ ಲೀಲೆತೋರು ಬಾರೋ ಮೋಹಾನ ಮುದ್ದು 


ನಗು ನಗುತ ಬಲು ಸೊಗಸಿನಿಂದಲಿ 
ಜಗದ ಗೋಪಿಯಂತೆ ಬಾಲಕೃಷ್ಣ ನಂತೆ 
ಬೇಗ ಬಾರೋ ಮೋಹಾನ ಮುದ್ದು 
ಬಾಲ ಲೀಲೆ ತೋರು ಬಾರೋ ನೋಹಾನ ಮುದ್ದು 


ಸುಂದರಾಂಗಿಯೋಳು ವಂದಿಸಿರುವೆನು 
. ಚಂದದಿಂದ ಬಾಯೋ ಅವಳಂದವನು ತೋರೋ 

ಬೇಗ ಬಾರೋ ಮೊಹಾನ ಮುದ್ದು 
- ಬಾಲಲೀಲೆತೋರು ಬಾರೋ ಮೋಹಾನ ಮುದ್ದು 


ಮುತ್ತಿನಾರತಿ ಎತ್ತಿ ಬೆಳಗುವೆ 
ಹೊತ್ತು ಹೋಯಿತು ಬಾರೋ ಮುದ್ದಾಡುತಿರುವೆ ಬಾರೋ 
ಬೇಗ ಬಾರೋ ಮೊಹಾನ ಮುದ್ದು 
- ಬಾಲ ಲೀಲೆ ತೋರು ಬಾರೋ ಮೋಹಾನ ಮುದ್ದು 


09 -ುನಿಯಾ: ( CNGಕಣ ( 2 ) ನಿನಾದ : 


ನಮ್ಮ ಪ್ರಕಟಣೆಗಳು 


೧೦ - ೨೫ 

೨- ೫೦ 
೩ - ೫೦ 
೦ - ೫೦ 


ಜಾನಪದ ಕಥನ ಗೀತೆಗಳು ಕ್ಯಾಲಿಕೋ 
ಜನಪದ ಗೀತೆಗಳಲ್ಲಿ ಮಹಾಭಾರತ ಭಾಗ ೧ 
ಜೇನ ಹನಿಗಳು 
ನಾಡ ಹಾಡುಗಳು 
ಆಯ್ದ ಜಾನಪದ ಗೀತೆಗಳು 
ಸಂಪಿಗೆ ಅರಳಾವೆ 
ಸೂಸಿ ಹರಿದಾಳ ಶಿವಗಂಗೆ 
ಕೋಲುಮಲ್ಲಿಗೆಕೋಲೆ 
ಚೆನ್ನಿಗ ಚೆಲುವಯ್ಯ 
ನಾಡ ಮೇಲೆಲ್ಲಾ ಹರಿದಾವೆ 
ಹಾಡಿನಲ್ಲಿ ನಾಡ ಕತೆಗಳು 
ಹೆಣ್ಣು ಕೊಟ್ಟೆವು 
ಮಲ್ಲಿಗೆ ನಗುತಾವೆ 
ಆಯ್ದ ಮುತ್ತುಗಳು 
ಶ್ರೀ ಆದಿ ಚುಂಚನಗಿರಿ 
ಅಂಬಿಗರ ಗಂಗ. 
ಜಾನಪದ ಪ್ರೇಮ ಗೀತೆಗಳು 
ಮಲೆ ಮಾದೇಶ್ವರ 
ಗಿರಿ ಕಾಣೆ ಮೂಡಲಗಿರಿ 
ಹಚ್ಚ ಹೊಂಬಾಳೆ ಕುಣಿದಾವೆ 
ಕಾಳಿಂಗರಾಯ 
ಮೈಲಾರಲಿಂಗ- ಈರಬಡಪ್ಪ 
ಗುಡ್ಡಾಡಿನ ಹಾಡ್ಡ ತೆಗಳು 
ಜನಪದ ಹಾಸ್ಯ ಲಹರಿ 


೨ - ೫೦ 
೨ - ೫೦ 
೧ - ೭೫ 
೨ - ೨೫ 
೨ - ೨೫ 
೨೨೫ 
೩ - ೫೦ 
೩ - ೨೫ 
೦ - ೫೦ 
೫ - ೦೦ 
೨ - ೫೦ 
೩ - ೭೫ 
೧ - 03 


೧= ೫೦ 
೨ - ೨೫ 


ಪ್ರಕಾಶಕರು : ಜನಪದ ಸಾಹಿತ್ಯ ಅಕಾಡೆಮಿ : ಮೈಸೂರು- ೫ 


ನಮ್ಮ ಪ್ರಕಟಣೆಗಳು 


ಮಲ್ಲಿಗೆ ನಗುತಾವೆ 
ಸಂಪಿಗೆ ಅರಳಾವೆ 
ಗುಡ್ಡಾಡಿನ ಹಾಡ್ಡ ತೆಗಳು 
ಜೇನ ಹನಿಗಳು ( ವರ್ಣ ಚಿತ್ರಗಳೊಂದಿಗೆ ) 
ಜಾನಪದ ಪ್ರೇಮ ಗೀತೆಗಳು ( ವರ್ಣ ಚಿತ್ರಗಳೊಂದಿಗೆ) 
ಕೋಲುಮಲ್ಲಿಗೆ ಕೋಲೆ 
ಜನಪದ ಹಾಸ್ಯಲಹರಿ 
ನಾಡ ಹಾಡುಗಳು 
ಆಯ ಮುತ್ತುಗಳು 
ಸೂಸಿ ಹರಿದಾಳ ಶಿವಗಂಗ 
ಚೆನ್ನಿಗ ಚೆಲುವಯ್ಯ 
ಮೈಲಾರಲಿಂಗ ಈರಬಡಪ್ಪ 
ಅಂಬಿಗರ ಗಂಗ. 
ಜಾನಪದ ಕಥನ ಗೀತೆಗಳು 
ಹಾಡಿನಲ್ಲಿ ನಾಡ ಕತೆಗಳು 
ಹೆಣ್ಣ ಕೊಟ್ಟೆವು 
ಪಾಳೆಯಗಾರರ ಪದಗಳು 
ಶ್ರೀ ಆದಿ ಚುಂಚನಗಿರಿ 
ಗಿರಿ ಕಾಣೆ ಮೂಡಲಗಿರಿ 
ಮಲೆ ಮಾದೇಶ್ವರ 


